ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೂರು 


ಅಚಲ 


ಸಂಪುಟ - 14 ಸೆಂಚಿಕೆ -2 


ಸಂಪಾದಕ ಮಂಡಲಿ 
ಎನ್‌. ಗಾಯತ್ರಿ 
ನೇಮಿಚಂದ್ರ, ದೇಎ, 
ಬಿ. ಎನ್‌. ಸುಮಿತ್ರಾಬಾಯಿ 
ಶಾಂತಾನಾಗರಾಜ್‌ 
ಹೆಚ್‌. ಐನ್‌: ಗೀತಾ 
ಹೇಮಲತಾ ಮಹಿಷಿ 


ಪ್ರಕಾಶಕರು 
ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
ಬೆಂಗಳೂರು 


ಚಂದಾ ಹೆಣವನ್ನುಚೆಕ್‌ನಲ್ಲಿ 
ಕಳುಹಿಸುವವರು ರೂ. 10 ಬ್ಯಾಂಕ್‌ 
ಕದೀಷನ್‌ ಸೇರಿಸಿ ಕಳುಹಿಸಬೇಕು. 
ಎಂ. ಓ. ಘಾರ್ಮಿನ ಕೊನೆಯ 
ಭಾಗದಲ್ಲಿತಮ್ಮ ಹೆಸರು 
ದಳಾಸಗಳನ್ನು ಸ್ಪಷ್ಟವಾಗಿ 
ನಮೂದಿಸೆಬೇಕು. 


ಬದಲಾದ ವಿಳಾಸವನ್ನು 
ದೆಯೆದಿಟ್ಟು ಬರೆದು ತಿಳಿಸಿ. 


Achala - Edited by 
Dr. N. Gayathri 


Published by 
Dr. G. Ramakrishna on 
behalf of Jagruthi Mahila 
Adhyayana Kendra 


Printed at 
Lipi Mudrana 
Bangalore - 560 004 


ಆತೀಯರೇ, 
ಲ್ರ 


ಕಳೆದ 14 ವರ್ಷಗಳಿಂದಲೂ ತಾವುಗಳು ಪ್ರೀತಿ, ಅಭಿಮಾನದಿಂದ 
ಅಚಲ ಪತ್ರಿಕೆಯನ್ನು ನಿಮ್ಮದಾಗಿಸಿಕೊಂಡು ಪೋಷಿಸುತ್ತಾ ಬಂದಿರುತ್ತೀರಿ. 
ಮಹಿಳಾ ಚಳುವಳಿಯ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಇನ್ನೂ 
ಬೆಟ್ಟದಷ್ಟು ಕೆಲಸವಾಗಬೇಕಿದೆ. ಈ ಮಹತ್ತರ ಕಾರ್ಯದಲ್ಲಿ ನಾವೆಲ್ಲರೂ 
ಒಟ್ಟಾಗಿ ಶ್ರಮಿಸಬೇಕಿದೆ. ನೀವೂ ಅಚಲ ಪತ್ರಿಕೆಯನ್ನು ನಿಮ್ಮ ವಿಚಾರಗಳ 
ವೇದಿಕೆಯನ್ನಾಗಿ ಮಾಡಿಕೊಳ್ಳಿಮತ್ತುಪತ್ರಿಕೆಯ ಪ್ರಸಾರವನ್ನುಹೆಚ್ಚಿಸುವಲ್ಲಿ 


ತೆ ಪ್ರಿ ಕ್‌ 
ನೆರವಾಗಿ. 


ಯಾವುದೇ ವಿವರಗಳನ್ನು ಬರೆಯದ 
ಚಂದಾಹಣದ ಹಲದಾರು ಎಂ.ಓ.ಗಳಲ್ಲಿ ನಮಗೆ 


ತಲುಪಿದೆ. ಚಂದಾದಾರರು ದಯವಿಟ್ಟು ಎಂ.ಓ. 
ಫಾರ್ದ್ಮಿನೆ ಹಿಂಭಾಗದಲ್ಲಿದಿಳಾಸದನ್ನುಬರೆಯಿರಿ. 


ಅಚಲದ ಚಂದಾ ವಿವರಗಳು ಹೀಗಿವೆ : 
ವಾರ್ಷಿಕ ಚಂದಾ : ರೂ. 40/- (ವ್ಯಕ್ತಿಗಳಿಗೆ) 
ರೂ. 75/- (ಸಂಸ್ಥೆಗಳಿಗೆ) 
ಅಜೀವ ಚಂದಾ : ರೂ. 300/- (ವ್ಯಕ್ತಿಗಳಿಗೆ) 
ರೂ. 400/- (ಸಂಸ್ಥೆಗಳಿಗೆ) 


ಗಮನಿಸಿ 
ಅಚೆಲ ವಿಳಾಸ ಬದಲಾಗಿದೆ 


108, ಸೈಲೈನ್‌ ಸುರಭಿ, 14-ಪಿ, ವಿದ್ಯಾಪೀಠ ರಸ್ತೆ 
ಬನಶಂಕರಿ 3ನೇ ಹಂತ, ಬೆಂಗಳೂರು - 560 085 


EE ಸದಯ ಇಸು: ಡೂ ಸ್ಥ 
 ಹೊಲಸಿನೆ ವಿಜೃಂಭಣೆ ನಿಲ್ಲಲಿ 


ಇದು ಸಮೂಹ ಮಾಧ್ಯಮಗಳ ಯುಗ. ಒಳಿತೋ ಕೆಡುಕೋ ಏನೇ ಆಗಿರಲಿ, ಒಂದು ವಿಷಯವನ್ನು ಮಾಧ್ಯಮ ಮಹತ್ವವೆಂದು 
ಪರಿಗಣಿಸಿದರೆ ಅದನ್ನು ಜನಸಾಮಾನ್ಯರ ಕೈಗೆಟುಕಬಲ್ಲ ಕಿವಿಗೆ ಕೇಳಿಸಬಲ್ಲಸರಕಾಗಿಸಬಲ್ಲದು. ಚಲನಚಿತ್ರಗಳ, ದೃಶ್ಯ ಮಾಧ್ಯಮಗಳಲ್ಲಿನ 
"ಅಶ್ಲೀಲತೆ' ಇಂದು ಅಂತಹ ಒಂದು ವಸ್ತುವಾಗಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಶತದಿನೋತ್ಸವ ಆಚರಿಸಿದ "ಉಪೇಂದ್ರ ಚಿತ್ರ ತನ್ನ 
ಎಲ್ಲಕೊಳಕು ಸಂಭಾಷಣೆ, ದೃಶ್ಯ ಚಿತ್ರಗಳೊಂದಿಗೆ ಇಂದಿನ ಸಮಾಜದ ಹೊಲಸಿನ ರಾಡಿಯನ್ನುನಮ್ಮಕಣ್ಣಿಗೆರಚುತ್ತದೆ. ಸರಕು ಸಂಸ್ಕೃತಿಯ 
ಇಂದಿನ ಸಂದರ್ಭದಲ್ಲಿ ಈ ಚಿತ್ರದ ನಾಯಕಿ ನೇರವಾಗಿ ತನ್ನ ದೇಹವನ್ನೇ ಮಾರಾಟಕ್ಕಿಡುವುದಲ್ಲದೆ, ಎಲ್ಲದುಡಿಯುವ ಮಹಿಳೆಯರಿಗೂ 
ಅನ್ವಯಿಸುವ ಅಸಹ್ಯ ಮಾಡುಗಳನ್ನಾಡುತಾಳೆನ್ನುವುದು ಆಕ್ಷೇಪಣೆಯ ಅಂಶ. ಈ ವಿಷಯಗಳನ್ನುಪ್ರಸ್ತಾಪಿಸಿ, ಪತ್ರಿಕೆಗಳಲ್ಲಿಪ್ರತಿಭಟನೆಯ 
ಎಳೆಗಳು ಕಾಣಿಸಿಕೊಂಡಿವೆ. ಹಾಗೆಯೇ ಬೆಂಗಳೂರು, ಗುಲ್ಬರ್ಗ ಮತ್ತುಕೆಲವೆಡೆಗಳಲ್ಲಿಪ್ರತಿಭಟನೆಯ ಪ್ರದರ್ಶನಗಳೂ ನಡೆದಿವೆ. 


ಇಲ್ಲಿ ಮುಖ್ಯ ಪ್ರ ಶ್ನೆಯೆಂದರೆ, "ಉಪೇಂದ್ರ' ದಂತಹ ಹೊಲಸು ಚಿತ್ರ ಮಹಿಳೆಯನ್ನು ತುಂಬಾ ಕೀಳಾಗಿ ಕಂಡಿರುವುದನ್ನು ಕೇವಲ 
ಮಹಿಳೆಯರಷ್ಟೇ ಪ ಪ ್ರ ತಿಭಟಿಸ ಬೇಕು, ಎಂದೇನೂ ಇಲ್ಲ. ಹಾಗೆ ಮಹಿಳೆಯರ ಪ್ರತಿಭಟನೆ es ಆಕ್ಷೇಪಣೆ, ದೂರುಗಳು ಮತ್ತೆ 
ಮತ್ತೆ ಕೇಳಿ ಬರುತಲಿವೆ. ಮಹಿಳೆಗೆ ಸಂಬಂಧಪ ಪಟ್ಟ ದೌರ್ಜನ್ಯ ಅವಹೇಳನಗಳಿಗೆ ಇಡೀ ಸನಾ ನರಹರ ಣಭಿಕಿತ 
ಮಾನವೀಯತೆಯುಳ್ಳ ಎಲ್ಲ ಪ್ರಗತಿಪರರು ಇದನ್ನುಪ್ರತಿಭಟಿಸಬೇಕಾದ್ದುಮುಖ್ಯ. ಇದು "ಉಪೇಂದ್ರ' ಚಿತ್ರದ ಪ್ರಶ್ನೆಮಾತ್ರವಲ್ಲ ಇಂತಹ 
ಹತ್ತು ಹಲವು ಅಸಭ್ಯ ಅಶ್ಲೀಲ ಚಿತ್ರಗಳಿಗೆ ಕೇವಲ ನಿರ್ಮಾಪಕ ಮಾತ್ರ ಹೊಣೆಯೇ 9 ಇಂತಹ ಚಿತ್ರ ವೀಕ್ಷಿಸುವ ಜನಸಾಮಾನ್ಯರ 
ಅಭಿರುಚಿಯ ಬಗ್ಗೆ ಹೇಳುವುದೇನೂ ಇಲ್ಲವೇ ? ಇಂತಹ ಚಿತ್ರ ವನ್ನು ನಿರ್ದೇಶಿಸುವವನು, ಹಂಚಿಕೆದಾರ, ವೀಕ್ಷಕ ಇವರೆಲ್ಲ ತಮ್ಮ ಸುಪ್ತ 
ಮನಸ್ಸಿನ ಆಕಾಂಕ್ಷೆಗಳಿಗೆ ಚಿತ್ರದಲ್ಲಿ ಹೋರ ಸ್ವರೂಪ ಸೊಡುವಂಥವರೆಃ 9? ಇವು ಕೂಡ ಅತ್ಯಂತ ಗಂಭೀರವಾಗಿ ಹೋಟಿಸಟಿಜುದೆ 
ವಿಷಯ. 


“ಉಪೇಂದ್ರ' ದಂಥ ಚಿತ್ರಗಳಿಗೆ ಎಂತಹ ಗಿರಾಕಿಗಳಿರುತ್ತಾರೆನ್ನುವುದಕ್ಕೆ ಅವು ಇಂದಿನ ಟಿ. ವಿ. ಯುಗದಲ್ಲೂ ಶತದಿನೋತ್ಸವ 
ಆಚೆರಿಸುತ್ತಿರುವುದೇ ಸಾಕ್ಷಿ ಹಾಗಾದರೆ, ಜನಸಾಮಾನ್ಯನ ಅಭಿರುಚಿಯನ್ನುತಿದ್ದುವಲ್ಲಿಸಮಾಜದ, ಸರ್ಕಾರದ ಜವಾಬ್ದಾರಿಯೇನೂ ಇಲ್ಲವೆ? 
ಹೆಂಡ ಮಾರುವಂತೆ ಇಂತಹ ಚಿತ್ರಗಳೂ ಮಾರುಕಟ್ಟಿಗೆ ಬಂದಿವೆಯಷ್ಟೇ ! 


ದೃಶ್ಯ ಮಾಧ್ಯಮಗಳಲ್ಲಿ ಲೈಂಗಿಕತೆ, ಕ್ರೌರ್ಯವನ್ನು ನಿಷೇಧಿಸುವಂತೆ ಸರ್ಕಾರ ವಹಿಸಬೇಕಾದ ಎಚ್ಚರ ಎಲ್ಲಿ 
ಹೋಗಿದೆ ? ಅವರು ರೂಪಿಸಿರುವ ನೀತಿ ಸಂಹಿತೆ, ಸೆನ್ಸಾರ್‌ ಬೋರ್ಡ್‌ಗಳು ಎಲ್ಲಿಕೆಲಸ ಮಾಡುತ್ತಿವೆ? ಸೆನ್ಸಾರ್‌ ಬೋರ್ಡಿನ ಕಣ್ಣುತಪ್ಪಿಸಿ 
ಇಂತಹ ಸಿನಿಮಾಗಳು ಬಂದಿದ್ದರೆ ಸೆನ್ಸಾರ್‌ ಬೋರ್ಡು ಎಂತಹ ನೈತಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಸಿದ್ಧವಿದೆ ? ಇವೂ ಕೂಡ 
ಚಿತ್ರಮಂದಿರದ ಮುಂದೆ ನಿಂತು ಮಾಡುವ ಪ್ರತಿಭಟನೆಯಷ್ಟೇ ಗಂಭೀರವಾಗಿ ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು. 


ವೇಗವಾಗಿ ಜಾಗತೀಕರಣದತ್ರ ಉದಾರೀಕರಣದ ಬಲೆಯಲ್ಲಿಸಿಲುಕಿ ಧಾವಿಸುತ್ತಿರುವ ಜನಸಾಮಾನ್ಯ ಮಾರುಕಟ್ಟೆಯ ಸರಕುಗಳಾಗಿ 
ಲಾಭ/ನಷ್ಟಗಳತ್ತ ಮಾತ್ರ ook ಸಾಗುತ್ತಿರುವ ಸಂದರ್ಭದಲ್ಲಿ ನಾವಿರುವ ಪರಿಸರ ಎಷ್ಟೊಂದು ಹೊಪಿಾಗಿದೆ, ಎಷ್ಟೊಂದು 
ವಾಣಿಜ್ಯಮಯವಾಗಿದೆ ಎಂಬುದನ್ನೂ ಗಮನಿಸಬೇಕು. "ಉಪೇಂದ್ರ' ಚಿತ್ರ ಮಾತ್ರ ಹೊಲಸಲ್ಲ ಸ ನಾವು ನೋಡುವ ಹಲವಾರು 
ಟಿ. ವಿ. ಛಾನೆಲ್‌ಗಳು ಬಿತ್ತರಿಸುತ್ತಿರುವ ಚಿತ್ರ ಭಯಂಕರ ಭವಿಷ್ಯವನ್ನು ತೋರಿಸುತ್ತವೆ. ಯುವ ಜನಾಂಗದ ಅಭಿರುಚಿಯನ್ನು ಅವರು 
ಧಾವಿಸುತ್ತಿರುವ ವೇಗವನ್ನು ತೋರಿಸುತ್ತವೆ. ಇಂತಹ ವಿಷಯಗಳು ಸರ್ಕಾರದ ಆಸಕ್ತಿಗಳಾಗಿರುವುದಿಲ್ಲ. ಬದಲಿಗೆ ಜನಸಾಮಾನ್ಯರು ಎಚ್ಚೆತ್ತು 
ಕೊಳ್ಳಬೇಕಾದ ಅನಿವಾರ್ಯತೆಯನ್ನೂ ಇದು ತೋರಿಸುತ್ತದೆ. ಅದಕ್ಕೆ ಮುಂಚೆ ಹೊಲಸಿನ ವಿಜೃಂಭಣೆ ನಿಲ್ಲುವಂತೆ ನಾವೆಲ್ಲರೂ ಅಗತ್ಯವಾಗಿ 
ಕಾಯ್ದುಕೊಳ್ಳಬೇಕಾಗಿದೆ. 


- ಎನ್‌. ಗಾಯತ್ರಿ 


ESSE ST ೋ ಗಪಘಕಾಜಾಣಾಣಾಾ 
ಕ್ಯೂಬಾದಲ್ಲೊಂದು ಮೌನ ಕ್ರಾಂತಿ 


ಹವಾನಾದ ಸುಂದರ ಕಡಲ ತೀರದ ನಗರ, 
ಪ್ಲಾಯಾದಲ್ಲಿ ನಾನಿದ್ದ ಮನೆ ಡಾಕ್ಕರ್‌ಗಳದ್ದು ಗಂಡ ಹೆಂಡತಿ 
ಇಬ್ಬರೂ ವೈದ್ಯರು. ಕಣ್ಣುಜ್ಜಿ ನಾನು ಹೊರಬರುವ ವೇಳೆಗೆ 
ಅಡುಗೆ ಮನೆಯಲ್ಲಿ ಡಾ|. ಜುಸ್ಟೋ ಮ್ಯಾನ್ಯುಯಲ್‌ 
ಸೊಂಟಕ್ಕೆ ಏಪ್ರಿನ್‌ ಕಟ್ಟಿಕೊಂಡು ಕಚ ಕಚ ಮಾಂಸ ಕತ್ತರಿಸಿ, 
ಮೊಟ್ಟೆ ಹುರಿದು ಮುಗಿಸಿ ಪಾತ್ರೆ ತೊಳೆಯುತ್ತಾ 
ನಿಂತಿರುತ್ತಿದ್ದರು. 


ಉತ್ಸವದ ಕಲಾಪ ಮುಗಿಸಿ ಸಂಜೆ ನಾನು ಮನೆಗೆ 
ಬಂದಾಗ ಪುನಃ ಅದೇ ಕೆಲಸ. ಆದರೆ ಈ ಬಾರಿ ಜುಸ್ಟೋ 
ಜಾಗದಲ್ಲಿ ಡಾ।॥। ಓಲಿವಾ ರೊಮಿರೋ. ಈ ದೃಶ್ಯ ನಾನಿದ್ದ 
ಮನೆಯ ಎದುರಿಗಿದ್ದ ಶಿಕ್ಷಕ ದಂಪತಿಗಳ ಮನೆಯಲ್ಲಿ 
ಪಕ್ಕದಲ್ಲಿದ್ದ ಮತ್ತೊಬ್ಬ ವೈದ್ಯ ದಂಪತಿಗಳ ಮನೆಯಲ್ಲಿ 
ನಡೆಯುತ್ತಿದ್ದ ನಿತ್ಯಯಾತ್ರೆ. 


ಬೆಳಗ್ಗೆ ಕಚೇರಿಗೆ ಹೋಗುವವರೆಗೆ ಗಂಡ ಅಡುಗೆಯ 
ಮನೆಯಿಂದ ಆರಂಭಿಸಿ ಎಲ್ಲಾ 'ಕೆಲಸಗಳ ಉಸ್ತುವಾರಿ 
ನೋಡಿಕೊಂಡರೆ ಪುಟ್ಟ ಮಕ್ಕಳನ್ನು ಕಠೆದುಕೊಂಡು 
ಬಾಲವಾಡಿ, ಶಾಲೆಗಳಿಗೆ ಮುಟ್ಟಿಸಿ ಹೋಗುತ್ತಿದ್ದ ಹೆಂಡತಿ 
ಕಛೇರಿಯಿಂದ ಬಂದ ನಂತರ ಈ ಕೆಲಸಗಳನ್ನು ತಾನು 
ಕೈಗೆತ್ತಿಕೊಳ್ಳುತ್ತಿದ್ದಳು. 


ಕ್ಯೂಬಾದಲ್ಲಿ ಸದ್ದಿಲ್ಲದೆ ಸಾಗಿರುವ ಬದಲಾವಣೆ ಇದು. 
ಇದನ್ನೇ ,ಫಿಡೆಲ್‌ಕ್ಯಾಸ್ಫ್ರೋ 'ಕ್ರಾಂತಿಯೊಳಗಿನ ಕ್ರಾಂತಿ' 
ಎಂದು ಬಣ್ಣಿಸಿದ್ದಾರೆ. ಕ್ರಾಂತಿ ನಡೆಸುವುದು ಎಷ್ಟು ಕಷ್ಟವೋ 
ಹಾಗೆಯೇ ಈ ಪುರುಷ ಕೇಂದ್ರಿತ ಸಮಾಜವನ್ನು ತಿದ್ದಿ ದಾರಿಗೆ 
ಹಚ್ಚುವುದೂ ಅಷ್ಟೇ ಶ್ರಮದಾಯಕ ಎಂಬುದು ಫಿಡೆಲ್‌ 
ಅವರ ಅಭಿಪ್ರಾಯ. "'ಕ್ಯೂಬಾ ಎಲ್ಲ ದೇಶಗಳಂತೆಯೇ 
ಪುರುಷ ಕೇಂದ್ರಿತ ಆಲೋಚನೆಗಳನ್ನು ಹೊಂದಿತ್ತು ಇಲ್ಲಿ 
ಶತಮಾನ ಕಾಲ ಕಾರುಬಾರು ನಡೆಸಿದ ಸ್ಟೇನ್‌ನಿಂದಾಗಿ 
ಸಾಕಷ್ಟು ಈ ದೃಶ್ಯಗಳು ಬಳುವಳಿಯಾಗಿ ಬಂದಿವೆ. ಆದರೆ 
ಇದನ್ನು ಸವಾಲಾಗಿ ಸ್ವೀಕರಿಸಿ ಲಿಂಗಭೇದವನ್ನು 
ತೊಡೆದಿದ್ದೇವೆ. ಸಂಪೂರ್ಣವಾಗಿ ಈ ಬೇಧ ಇಲ್ಲವಾಗಿದೆ 
ಎಂದು ನಾನು ಹೇಳುತ್ತಿಲ್ಲ ಆದರೆ ಲ್ಯಾಟಿನ್‌ ಅಮೇರಿಕಾದ 
ಇತರೆ' ದೇಶಗಳಿಗೆ ಹೋಲಿಸಿದರೆ ಕ್ಯೂಬಾ ಸಾಕಷ್ಟು 
ಬದಲಾಗಿದೆ. ಇತರೆ ಯಾವ ದೇಶಗಳೂ ಸಹಾ ಈ ಲಿಂಗ 
ತಾರತಮ್ಯವನು ಕಿತ್ತೊಗೆಯಲು ಮಾಡದಷ್ಟು ಅಪಾರ 
ಕೆಲಸವನ್ನು ಕ್ಯೂಬಾ ಮಾಡಿದೆ. ನಾವು ಸಾಕಷ್ಟು ಹೆಜ್ಜೆ ಸ್‌ 
ನಿಟ್ಟಿನಲ್ಲಿ ಮುದೆ ಇಟ್ಟಿದ್ದೇವೆ. ಇದು ಹೊಸ ಜನಾಂಗದ ಮಧ್ಯೆ 
ಎದ್ದು ಕಾಣುತ್ತಿದೆ. ನಾವು ಈ ತಾರತಮ್ಯದ ವಿರುದ್ಧ ಬೃಹತ್‌ 


- ಜಿ.ಎನ್‌. ಮೋಹನ್‌ 


ಸೆಣಸಾಟ ನಡೆಸಿದ್ದೇವೆ, ಪ್ರಗತಿ ಸಾಧಿಸಿದ್ದೇವೆ, ಫಲಿತಾಂಶ 
ಪಡೆದಿದ್ದೇವೆ. ಆದರೆ ನಾವು ಈ ಹೋರಾಟವನ್ನು ನಿಲ್ಲಿಸದೆ 
ನಡೆಸುತ್ತಲೇ ಇರಬೇಕು''. 


ಕ್ಯೂಬಾದಲ್ಲಿ ಈ ಮೌನಕ್ರಾಂತಿ ನಡೆಯುತ್ತಿರುವುದು 
ಹೆಜ್ಜೆ ಹೆಜ್ಜೆಗೆ ಅರಿವಾಗುತ್ತದೆ. ತಲೆಮಾರುಗಳು ಬದಲಾದಂತೆ 
ದೃಷ್ಟಿಕೋನವೂ ಬದಲಾಗುತ್ತ ಬಂದಿರುವುದು ಪ್ರತೀ 
ಹಂತದಲ್ಲಿ ಗೋಚರಿಸುತ್ತದೆ. ಮಹಿಳೆಯರನ್ನು ಕ್ಯೂಬಾದ 
ದೈನಂದಿನ ಜೀವನದಲ್ಲಿ ತೊಡಗಿಸಿಕೊಳ್ಳಲು 
ಸಾಧ್ಯವಾಗುವಂತಹ ಎಲ್ಲಾ ಪ್ರಾಥಮಿಕ ಸೌಕರ್ಯಗಳನ್ನು 
ಕಲ್ಪಿಸಿಕೊಡಲು ಕ್ಯೂಬಾ ಆದ್ಯತೆ ನೀಡಿದೆ. ಕೆಲಸದ 
ಹೊರೆಯಡಿ ಕುಸಿದು ಹೋಗದ ಹಾಗೆ ತನ್ನ ವೈಯಕ್ತಿಕ 
ಚಿಂತನೆಗೆ ನೀರೆರೆದು ಬೆಳೆಸುವ ಹಾಗೆ ಸಾಕಷ್ಟು ಸಮಯದ 
ಅವಕಾಶವನ್ನು ಕ್ಯೂಬಾ ಕಲ್ಪಿಸಿಕೊಟ್ಟಿದೆ. ಐದು ವರ್ಷದೊಳಗಿನ 
ಮಕ್ಕಳಿಗೆ ಬಾಲವಾಡಿಗಳು, ಐದು ವರ್ಷದ ನಂತರವಾದರೆ 
ಶಾಲೆಗಳು, ಮನೆಯಲ್ಲಿ ವೃದ್ಧರಿದ್ದರೆ ಅವರನ್ನು 
ನೋಡಿಕೊಳ್ಳಲು, ಅವರೂ ತಮ್ಮ ಸಮಯವನ್ನು ಹೊರಗೆ 
ಕಳೆಯುವಂತಾಗಲು ವೃದ್ಧರ ಕೇಂದ್ರಗಳನ್ನು ನಡೆಸುತ್ತಿದೆ. 
ಎಷ್ಟೋ ಮಕ್ಕಳು ವಸತಿ ಶಾಲೆಗಳಲ್ಲಿದ್ದಾರೆ. 


ಹೀಗಾಗಿ ಕ್ಯೂಬಾದ ಮಹಿಳೆ ಸತತ ಕೆಲಸದ, 
ಸಂಬಳವಿಲ್ಲದ ಅಗಾಧ ಕೆಲಸದ ಗುಲಾಮಳಾಗಿಲ್ಲ. ಬದಲಿಗೆ 
ಪುರುಷರಿಗೆ ಸರಿಸಮರಾಗಿ ಕ್ಯೂಬಾದ ಬೆಳವಣಿಗೆಗೆ ತಮ್ಮ 
ನೋಟಗಳನ್ನು ನೀಡಿದ್ದಾರೆ. ಕ್ಯೂಬಾದ ಎಲ್ಲಾ ರೀತಿಯ 
ಬೆಳವಣಿಗೆಗೆ ತನ್ನ ಕಾಣ್ಕೆಯನ್ನು ನೀಡಿದ್ದಾಳೆ. 


“ದೇಶದ ತಾಂತ್ರಿಕ ಸಿಬ್ಬಂದಿಯ ಶೇ. 60 ಭಾಗ 
ಮಹಿಳೆಯರು. ಅವರಿಗೆ ಸಂಬಳದಲ್ಲಿ ಯಾವುದೇ 
ತಾರತಮ್ಯವಿಲ್ಲ ಜಗತ್ತಿನ ಇತರೆ ದೇಶಗಳಲ್ಲಿ ಈಗಲೂ 
ಇರುವಂತೆ ವೇತನ ತಾರತಮ್ಯ. ಕ್ಯೂಬಾದಲ್ಲಿ ಇಲ್ಲ 
ಮಹಿಳೆಯರು ಇಲ್ಲಿ. ಸ್ವತಂತ್ರರಿದ್ದು. ಉದ್ಯೋಗದ 
ಅವಕಾಶಗಳನ್ನು ಹೊಂದಿದ್ದಾರೆ. ರಕ್ಷಣೆ, ಶಿಕ್ಷಣ, ಆರೋಗ್ಯಕ್ಕೆ 
ಗಮನ ನೀಡಲಾಗಿದೆ'' ಎನ್ನುತ್ತಾರೆ ಫಿಡೆಲ್‌. 


ಕ್ಯೂಬಾದಲ್ಲಿ ಕಣ್ಣಿಗೆ ಒಡೆದು ಗೋಚರಿಸುವ 
ಮತ್ತೊಂದು ಸಂಗತಿ ಎಂದರೆ ಮಹಿಳೆ ಕೇವಲ ವೃಶ್ತಿನಿರತಳಲ್ಲ, 
ಆಕೆ ಅಭಿಪ್ರಾಯ ರೂಪಿಸುವವಳೂ ಹೌದು. ಎಷ್ಟೋ 
ದೇಶಗಳಲ್ಲಿ ಉದ್ಯೋಗ ನೀಡಿ ಕೈತೊಳೆದುಕೊಂಡಿರುವಾಗ 
ಇದನ್ನೇ ಸಮಾನತೆ ಎಂದು ಬಿಂಬಿಸುತ್ತಿರುವಾಗ ಕ್ಯೂಬಾ 
ಪ್ರಜ್ಞಾಪೂರ್ವಕವಾಗಿ ಹಲವು ಹೆಜ್ಜೆಗಳನ್ನು ಇರಿಸಿದೆ. ಮಹಿಳೆ 
ಇಲ್ಲಿ ಮನೆಗೆ ಮತ್ತೊಂದು ಆದಾಯ ತರುವವಳು 


EERSTE REDE 


ಮಾತ್ರವಾಗದೆ ದೇಶವನ್ನು ಕಟ್ಟುವ ಪ್ರತೀ ಹಂತದಲ್ಲಿ ತನ್ನ 
ಅಭಿಪ್ರಾಯವನ್ನು ಮಂಡಿಸುವವಳಾಗಿದ್ದಾಳೆ. ಕ್ಯೂಬಾದಲ್ಲಿ 
ಮಹಿಳೆಯರು ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಜನ 
ಪ್ರತಿನಿಧಿಗಳಾಗಿದ್ದಾರೆ. ಹಲವು ಸಂಸ್ಥೆಗಳಲ್ಲಿ ಪ್ರಧಾನ 
ಹುದ್ದೆಯಲ್ಲಿದ್ದಾರೆ. ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ, 
ಏಜ್ಞಾನ ತಂತ್ರಜ್ಞಾನ, ಕೃಷಿ ಹೀಗೆ ಎಲ್ಲ ರಂಗದಲ್ಲೂ ಮಹಿಳೆ 
ತನ್ನ ಛಾಪನ್ನು ಒತ್ತುವ ವಾತಾವರಣ ಸೃಷ್ಟಿಯಾಗಿದೆ. 


ಹಲವು ದೇಶಗಳಲ್ಲಿ ಮಹಿಳೆಗೆ ರಾಜಕೀಯ 
ಮೀಸಲಾತಿಗೆ ಹೋರಾಟ ನಡೆಯುತ್ತಿರುವ ಈ ಸಂದರ್ಭದಲ್ಲಿ 
ಕ್ಯೂಬಾ ಮಹಿಳೆಯರಿಗೆ ರಾಜಕೀಯ ಪ್ರವೇಶಿಸುವ 
ಅವಕಾಶವನ್ನು ಕಲ್ಪಿಸಿ ಮಾದರಿಯಾಗಿದೆ. ವಿಶ್ವದ ಮಹಿಳಾ 
ಸಂಸದೀಯ ಸದಸ್ಯರ ಸರಾಸರಿ ಸಂಖ್ಯೆ ಶೇ. 10ರಷ್ಟಿದ್ದರೆ 
ಕ್ಯೂಬಾದಲ್ಲಿ ಈ ಸಂಖ್ಯೆ 22.8. ಇತ್ತೀಚೆಗೆ ಅಂತರ್ರಾಷ್ಟ್ರೀಯ 
ಕಾರ್ಮಿಕ ಸಂಘ (ಪಿಎಲ್‌ಓ) ನಡೆಸಿದ ಸಮೀಕ್ಷೆ ಮಹಿಳೆಯರು 
ಪುರುಷರಿಗೆ ಸರಿಸಮವಾಗಿ ಆರ್ಥಿಕ ಹಾಗೂ ರಾಜಕೀಯ 
ಅಧಿಕಾರ ಹಿಡಿಯಲು ಕನಿಷ್ಠ 500 ವರ್ಷಗಳು ಬೇಕು ಎಂದು 
ಅಭಿಪ್ರಾಯಪಟ್ಟಿದೆ. ಆದರೆ ಕ್ಯೂಬಾ ಮಹಿಳೆಯರಿಗೆ ಸಮಾನ 
ಅವಕಾಶ: ಕಲ್ಪಿಸುವಲ್ಲಿ ಹಲವು ಹೆಜ್ಜೆಗಳನ್ನು ಕ್ಚಮಿಸಿಯಾಗಿದೆ. 

ಕೆ p 


ಆಡಳಿತ, ಉದ್ಯೋಗ ಅವಕಾಶ ಮಾತ್ರವೇ ಅಲ್ಲದೆ ತನ್ನ 
ದೇಹದ ಮೇಲಿನ ಹಕ್ಕನ್ನೂ ಕ್ಯೂಬಾದಲ್ಲಿ ಹೊಂದಿದ್ದಾರೆ. 
ಯಾವ ವಯಸಿಗೆ ಮದುವೆಯಾಗಬೇಕು. ಗಂಡಿನ ಆಯ್ಕೆ 
ಮಹಿಳೆಯ ಕೈಯಲ್ಲಿದೆ. ಇಷ್ಟೇ ಅಲ್ಲದೆ ಮಕ್ಕಳನ್ನು ಹಡೆಯುವಲ್ಲಿ 
ಮಕ್ಕಳ ನಡುವಿನ ಅವಧಿಯ ಅಂತರದಲ್ಲಿ ಮಹಿಳೆಯ 
ನಿರ್ಧಾರ ಪ್ರಮುಖ. 


ಕ್ಯೂಬಾದಲ್ಲಿ ಗರ್ಭಪಾತ ಮಹಿಳೆಯ ಹಕ್ಕು. ಇದಲ್ಲದೆ 
ಮದುವೆಯಾಗಿ ಪಡೆದ ಮಕ್ಕಳು, ಮದುವೆಯಾಗದೆ ಪಡೆದ 
ಮಕ್ಕಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಸರ್ಕಾರ ಮಾಡಿಲ್ಲ. 
ಶಾಲೆಗೆ ಮಕ್ಕಳನ್ನು ಸೇರಿಸುವಾಗ ಅರ್ಜಿಯಲ್ಲಿ ಯಾವುದೇ 
ಮುಜುಗರ ಅನುಭವಿಸಬೇಕಾದ ಕೊಕ್ಕೆಗಳಿರುವುದಿಲ್ಲ, 


ಕ್ಯೂಬಾದ ಮೇಲೆ ಸದಾ ಯುದ್ಧಕತ್ತಿಯನ್ನು ರುಳಪಿಸುವ 
ಅಮೇರಿಕಾದಲ್ಲಿನ ಮಹಿಳೆಯರ ಸ್ಥಿತಿಯ ಜೊತೆ ಈ ಅಂಕಿ 
ಅಂಶಗಳನ್ನು ಇಟ್ಟು ನೋಡಲು ಕ್ಯೂಬಾಗೆ ಸದಾ ಹೆಮ್ಮೆ. 
ಅಮೇರಿಕಾದಲ್ಲಿ ನ್ಯಾಷನಲ್‌ ಅಸೋಸಿಯೇಷನ್‌ ಆಫ್‌ 
ವಿಮೆನ್‌ ಎಕ್ಷಿಕ್ಯುಟಿವ್ಸ್‌ ಪ್ರಕಟಿಸಿದ ಸಮೀಕ್ಷೆಯ ಪ್ರಕಾರವೇ 
ಕೆಲವು ಕ್ಷೇತ್ರಗಳಲ್ಲಿ ಮಹಿಳೆಯರು ಅಷ್ಟೇ ಕೆಲಸ ಮಾಡಿ 
ಪುರುಷರಿಗಿಂತ ಶೇ. 25 ಕಡಿಮೆ ಸಂಬಳ ಪಡೆಯುತ್ತಾರೆ. 
ಅಮೇರಿಕಾದ ಪ್ರಮುಖ 500. ಕಂಪನಿಗಳಲ್ಲಿ 
ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಮಹಿಳೆಯರ ಸಂಖ್ಯೆ ಕೇವಲ 
ಶೇ. 2.6. ಪುರುಷರಿಗಿಂತ ಹೆಚ್ಚು ಮಹಿಳಾ ಮತದಾರರು 
ಇದ್ದರೂ ಸಹಾ ಹೌಸ್‌ ಆಫ್‌ ರೆಫ್ರೆಸೆಂಟಿಟೀವ್‌ನಲ್ಲಿ 


ಮಹಿಳೆಯರ ಸಂಖೆ ಶೇ. 6 ಹಾಗೂ ಸೆನೆಟ್‌ನಲ್ಲಿ ಶೇ. 11. 
ಇದಲ್ಲದೆ ಅಮೇರಿಕಾದ 50 ರಾಜ್ಯಗಳ ಪೈಕಿ 23 
ವಿಧಾನಸಭೆಯಲ್ಲಿ ಮಹಿಳಾ ಪ್ರತಿನಿಧಿಗಳೇ ಇಲ್ಲ. ದೇಶದ 50 
ಗವರ್ನರ್‌ ಕಚೇರಿಗಳ ಪೈಕಿ 46ರಲ್ಲಿ ಮಹಿಳೆಯರೇ ಇಲ್ಲ 


ಜನರ ನೋಟವನ್ನು ತಿದ್ದುವ ಕೆಲಸ ಸುಲಭದ್ದಲ್ಲ ಎನ್ನುವ 
ಕಾರಣಕ್ಕಾಗಿಯೇ ಕ್ಯೂಬಾದಲ್ಲಿ ನಡೆದಿರುವುದು ಮತ್ತೊಂದು 
ಕ್ರಾಂತಿಯೇ. ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವ 


" ಕೆಲಸವನ್ನು ಕ್ಯೂಬಾ ಎಷ್ಟು ಜವಾಬ್ದಾರಿಯುತವಾಗಿ 
ನಿರ್ವಹಿಸಿದೆಯೆಂದರೆ ಮಹಿಳೆಯರಿಗೆ ಶಿಕ್ಷಣದಲ್ಲಿ ಎಲ್ಲಾ 
“ ರೀತಿಯ ಶಿಕ್ಷಣದಲ್ಲಿ ಸಮಪಾಲು ಸಿಗುವಂತೆ 


ನೋಡಿಕೂಳ್ಳುತ್ತದೆ. ಶಿಕ್ಷಣದ ನಂತರ ಒಂದೇ ರೀತಿಯ 
ಉದ್ಯೋಗದಲ್ಲಿಮತ್ತು ಈ ನೀತಿಯ ಕೆಲಸಕ್ಕೆ ಮಾತ್ರ ಲಾಯಕ್‌ 
ಎಂಬ ಹಣೆಪಟ್ಟಿ ಬಾರದ ರೀತಿಯಲ್ಲಿ ನೋಡಿಕೊಳ್ಳಲು 
ಆರಂಭದಲ್ಲಿಯೇ ವಹಿಸುವ ಈ ಎಚ್ಚರ ಪ್ರಮುಖಪಾತ್ರ 
ವಹಿಸುತ್ತದೆ. ಈ ಕಾರಣದಿಂದಾಗಿಯೇ ಮಹಿಳೆಯರು ಇಂದು 
ಎಲ್ಲಾ ರಂಗದಲ್ಲಿ ಹರಡಿಹೋಗಿದ್ದಾರೆ. 


ಸಂಶೋಧನಾ ರಂಗದಲ್ಲಿ ಶೇ. 42ರಷ್ಟು ವಿಜ್ಞಾನ 
ರಂಗದಲ್ಲಿ ಶೇ. 43ರಷ್ಟು ಇತರ ಮುಂದುವರಿದ ರಂಗಗಳಲ್ಲಿ 
ಶೇ. 53ರಷ್ಟು ಉನ್ನತ ಶಿಕ್ಷಣದಲ್ಲಿ ಶೇ. 45ರಷ್ಟು 
ಅಧ್ಯಾಪಕರಾಗಿ ಶೇ. 59ರಷ್ಟು ಮಹಿಳೆಯರು ಇದ್ದಾರೆ. ಮತ್ತು 
ಈ ಸಂಖ್ಯೆ ಕುಸಿಯದಂತೆ ಅತಿ ಎಚ್ಚರಿಕೆಯನ್ನೂ ಸರ್ಕಾರ 
ಹೊಂದಿದೆ. 


ಕ್ರಾಂತಿಯ ತರುವಾಯ ಕ್ಯೂಬಾ. ಮಾಡಿದ 
ಮೊತ್ತಮೊದಲ ಕೆಲಸದಲ್ಲಿ ಪ್ರಮುಖವಾದದ್ದು 
ಮಹಿಳೆಯರನ್ನು ದೇಶದ ಚಿಂತನೆಯಲ್ಲಿ ತೊಡಗಿಸುವ 
ಪ್ರಯತ್ನ. ಈ ಕಾರಣಕ್ಕಾಗಿಯೇ 1960ರಲ್ಲಿಯೇ ಕ್ಯೂಬನ್‌ 
ವಿಮೆನ್‌ ಪೆಡರೇಷನ್‌ ಸ್ಥಾಪಿಸಲಾಯಿತು. ಈ ಫೆಡರೇಷನ್‌ 
ಮಹಿಳೆಯರ ಸಾಕ್ಷರತೆಗೆ ಒತ್ತುನೀಡಿತು. ಮೊದಲು ಅಆಇಈ 
ಕಲಿಯಲು, ನಂತರ ಆರನೆಯ ತರಗತಿಯವರೆಗೆ ಓದು 
ಮುಂದುವರಿಸಲು, ಆಮೇಲೆ ಕ್ಯೂಬಾದಲ್ಲಿ. ಕಡ್ಡಾಯ 
ಹಂತವಾದ 9ನೆಯ ತರಗತಿಯವರೆಗೆ ಹೆಜ್ಜೆಹಾಕಲು ಹು 
ಸಂಘಟನೆ ಭುಜ ನೀಡಿತು. 

ಈಗ ಕ್ಯೂಬಾದ ಜನಸಂಖ್ಯೆಯಲ್ಲಿ ಶೇ. 49.7 


ಮಹಿಳೆಯರು. ಈ ಪೈಕಿ ಶೇ. 61 ಮಂದಿ ತಾಂತ್ರಿಕ ಶೇ. 72 
ಮಂದಿ ಆರೋಗ್ಯ, ಶೇ. 68 ಮಂದಿ ಶಿಕ್ಷಣ, ಶೇ. 46 


ವಿಜ್ಞಾನಿಗಳು. ಕಾಲೇಜಿನಿಂದ ಪದವೀಧರರಾಗಿ 
ಹೊರಬೀಳುತ್ತಿರುವವರ ಪೈಕಿ ಮಹಿಳೆಯರ ಸಂಖ್ಯೆ 
ಪುರುಷರಿಗಿಂತಲೂ ಹೆಚ್ಚು. 

— ಸಧ್ಯದಲ್ಲಿಯೇ ಪ್ರಕಟವಾಗಲಿರುವ 


"ನನ್ನೊಳಗಿನ ಹಾಡು-ಕ್ಯೂಬಾ' ಪುಸ್ತಕದಿಂದ 


ಸಾಹ ಎ ಹು ಸ ಎಂ ೧ ನಾನ್‌ ಬಾನಿ ಪಾ (0 
ಹದಿನೆಂಟನೇ ಶತಮಾನದ ಗಣಿತಜ್ಞೆ - ಎಮಿಲಿ ದು ಶಾಟೆಲೆ 


ನಾಲ್ಕನೇ ಶತಮಾನದಲ್ಲಿದ್ದ ಮಹಾನ್‌ ಗಣಿತಜ್ಞೆ 
ಹಿಪಾಟಿಯಾ, ದಾರುಣ ರೀತಿಯಲ್ಲಿ ಕೊಲೆಯಾಗಿ ಸತ್ತ 
ಶತಮಾನದೊಳಗೆ ರೋಮ್‌ ನಗರದ ಪತನವಾಯಿತು. 
ಅದಾದ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚುಕಾಲ ಪಶ್ಚಿಮದ 
ಗಣಿತ ಮತ್ತು ವಿಜ್ಞಾನ ರಂಗಗಳಲ್ಲಿ ಹೆಚ್ಚೇನೂ ಪ್ರಗತಿ 
ಕಾಣಲಿಲ್ಲ. ಮಧ್ಯಕಾಲದ ಕೊನೆಗೆ ಪರಿಸ್ಥಿತಿ ಬದಲಾಯಿತು. 
ಕೋಪರ್ನಿಕಸ್‌ ಮತ್ತು ಕೆಪ್ಸರ್‌ ಗ್ರಹಗಳ ಚಲನೆಯನ್ನು 
ಕುರಿತಂತೆ ಪ್ರಮುಖ ಬೆಳಕು ಕಂಡವು. ಹದಿನೇಳನೇ 
ಶತಮಾನದಲ್ಲಿ ಐಸಾಕ್‌ ನ್ಯೂಟನ್‌ ಈ ಎಲ್ಲ ಹೊಸ 
ಏಚಾರಗಳನ್ನು "ಪ್ರನ್ನೀಪಿಯಾ' ಎಂಬ ಬೃಹತ್‌ ಗ್ರಂಥದಲ್ಲಿ 
ಸಂಗ್ರಹಿಸಿ ಆಧುನಿಕ ವಿಜ್ಞಾನದ ಹರಿಕಾರನಾದನು. ಇದಾದ 
ಕೊಂಚ ಸಮಯ, ಚರಿತ್ರಕಾರರು 'ಜ್ಞಾನೋದಯ'ದ 
ಕಾಲವೆಂದು, ಗುರುತಿಸುವ ಸಂದರ್ಭದಲ್ಲಿ ಎಮಿಲಿ ಹುಟ್ಟಿ 
ಬಾಳಿ ಬದುಕಿ ದುಡಿದಳು. ಈಕೆ ಫ್ರಾನ್ಸ್‌ ದೇಶದ ಗಣಿತಜ್ಞೆ 
ಮತ್ತು ಭೌತಶಾಸ್ತ್ರಚ್ಛ. ತ 


ಎಮಿಲಿ 1706ರಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಳು. 
ಈಕೆ ಎಳೆಯ ವಯಸಿನಲ್ಲಿಯೇ ಇಂಗ್ಲೀಷ್‌, ಲ್ಯಾಟಿನ್‌ ಮತ್ತು 
ಇಟಲಿ ಭಾಷೆಗಳಲ್ಲಿ ಪ್ರವೀಣಳಾದಳು. ಗಣಿತದಲ್ಲಿ 
ಪಾರಂಗತಳಾದಳು. 'ಜ್ಞಾನೋದಯ' ಕಾಲದಲ್ಲಿ ಅತಿ 
ಕ್ರಿಯಾಶೀಲವಾಗಿ ಭಾಗವಹಿಸಿದಳು. ಎಮಿಲಿ ಕಾಲದಲ್ಲಿ 
ಸಾಮಾನ್ಯವಾಗಿ ಶ್ರೀಮಂತ ಫ್ರೆಂಚ್‌, ಮಹಿಳೆಯರು ಐದನೇ 
ವರ್ಷಕ್ಕೆ ಕಾನ್ವೆಂಟ್‌ ಸೇರಿ, ಹತ್ತನೇ ವರ್ಷಕ್ಕೆ ಹಿಂತಿರುಗಿ 
ಬಂದು. ವಿವಾಹವಾಗುತ್ತಿದ್ದರು. ಆದರೆ ಎಮಿಲಿಯ 
ಬುದ್ದಿವಂತಿಕೆ ಅಸಾಧಾರಣವಿತ್ತು ಎಮಿಲಿ ಸಾಧಾರಣ 
ರೂಪದ ಹುಡುಗಿ. ಐದು ಅಡಿ ಒಂಭತ್ತು ಇಂಚುಗಳ ಆಳೆತ್ತರ. 
ಅವಳ ರೂಪು ಮತ್ತು ಎತ್ತರದಿಂದಾಗಿ ಆಕೆಯ ಕುಟುಂಬ 
ಎಮಿಲಿಗೆ ಮದುವೆಯೇ ಆಗುವುದಿಲ್ಲ ಎಂದು ಭಾವಿಸಿದ್ದರು. 
ಆಕಾರಣದಿಂದಲೇ ಆಕೆ ಅವಿಪಾಹಿತಳಾಗಿ ಜೀವನ ಕಳೆಯಲು 
ಬೇಕಾದ ಸಕಲ ಸಿದ್ಧತೆಗಳು ನಡೆದಂತಿತ್ತು. ಚಿಕ್ಕ 
- ವಯಸ್ಸಿನಿಂದಲೇ ಎಮಿಲಿಗೆ ಒಳ್ಳೆಯ ಪ್ರಾಧ್ಯಾಪಕರನ್ನು 
ನೇಮಿಸಿದರು. ಕುದುರೆ ಸವಾರಿಯನ್ನು ಕಲಿಸಿದರು. ಆದರೆ 
ಬಾಲ್ಯದಲ್ಲಿ ಇಷ್ಟೆಲ್ಲ ತಯಾರಿ 'ನಡೆದರೂ ಎಮಿಲಿ ಹದಿನೈದು 
ವರ್ಷ ತುಂಬುತ್ತಿದ್ದಂತೆ ತಟ್ಟನೆ ಸುಂದರ ಯುವತಿಯಾಗಿ 
ರೂಪುಗೊಂಡಳು. ಅದಾಗಲೇ ಒಳ್ಳೆಯ ವಿದ್ಯಾಭ್ಯಾಸ 


ನೇಮಿಚಂದ್ರ 
ದೊರೆತಿದ್ದು, ಅಷ್ಟೇ ಆಸ್ಪೆಯಿಂದ ಕಲಿತಿದ್ದ ಎಮಿಲಿ ಈಗ ರೂಪು 
ಮತ್ತು ಬುದ್ಧಿವಂತಿಕೆಯ ಗಣಿಯಾಗಿದ್ದಳು. ಎಮಿಲಿ ಗಟ್ಟಿಗಿತ್ತಿ 
ಹೆಣ್ಣು ತನ್ನ ಬದುಕಿನ ಪೂರ್ಣ ನಿಯಂತ್ರಣವನ್ನು ತನ್ನಕ್ಸೆಯಲ್ಲಿ 
ಇಟ್ಟುಕೊಂಡಾಕೆ. 


ಎಮಿಲಿ ಹತ್ತೊಂಬತ್ತು ವರ್ಷದವಳಿದ್ದಾಗ" ತನಗೆಂಥಾ 
ಗಂಡ ಬೇಕೆಂದು ತಾನೇ ನಿರ್ಧರಿಸಿದಳು. ಆತ ತನಗಿಂತ 
ಒಂದಿಷ್ಟು ದೊಡ್ಡವನಿದ್ದರೆ ತನ್ನ ಜೀವನದಲ್ಲಿ ಅನಾವಶ್ಯಕವಾಗಿ 
ಅಡ್ಡಗಾಲು ಹಾಕಲಾರ ಅನಿಸಿತು. ಎಮಿಲಿ ತನಗಿಂತ ಹತ್ತು 
ವರ್ಷ ಹಿರಿಯವನಾದ ಮಾರ್ವಿ ಪ್ಲಾರೆಂಟ್‌-ಕ್ಲಾದ್‌ ದು 
ಶಾಟೆಲೆಯನ್ನು ವಿವಾಹವಾದಳು. ಆತ ಭೂಪಡೆಯಲ್ಲಿ 
ಅಧಿಕಾರಿಯಾಗಿದ್ದ. ವಿವಾಹದ ಮೊದಲ ವರ್ಷಗಳಲ್ಲೆ ಒಬ್ಬ 
ಮಗ ಮತ್ತುಮಗಳು ಹುಟ್ಟಿದರು. ಸಾಮಾಜಿಕ ಪ್ರತಿಷ್ಠೆ, ಗಣ್ಯರ 
ಸಹವಾಸ, ಅಧಿಕಾರದಲ್ಲಿದ್ದ ಪುರುಷರು, ಮೋಜಿನ ಜೂಜು 
ಎಲ್ಲವೂ ಎಮಿಲಿಗೆ ಪ್ರಿಯವಾಗಿದ್ದವು. ಆದರೆ ಇವೆಲ್ಲದರ 
ನಡುವೆಯೂ ಆಕೆಗೆ ಗಣಿತ ಪ್ರಿಯವಿತ್ತು ತನ್ನ ಗಣಿತದ 
ಅಧ್ಯಯನವನ್ನು ಉಪೇಕ್ದಿಸಲಿಲ್ಲ. ಎಮಿಲಿ ಅನೇಕ ಪ್ರಮುಖ 
ಗಣಿತಜ್ಞರನ್ನು ಪ್ರಾಧ್ಯಪಕರಾಗಿ ಕರೆಸಿಕೊಳ್ಳುವಂಥಾ ಆರ್ಥಿಕ 
ಸ್ಥಿತಿಯಲ್ಲಿದ್ದು. ಸ್ವಲ್ಪ ಸಮಯದಲ್ಲಿ ಆಕೆಯೇ ಉತ್ತಮ 
ಗಣಿತಜ್ಞಳಾದಳು. 

ಎಮಿಲಿ ಎಂದೂ ಸಂಪ್ರದಾಯಗಳಿಗೆ ತಲೆಬಾಗಲಿಲ್ಲ. 
ಒಮ್ಮೆ ವಿಜ್ಞಾನಿಗಳು, ಗಣಿತಜ್ಞರು ಪರಸ್ಪರ ಸಂವಾದ 
ಚರ್ಚೆಗೆಂದು ಸೇರುತ್ತಿದ್ದ ಗಂಡಸರಿಗಷ್ಟೆ ಮೀಸಲಿದ್ದ ಕೆಫೆಗೆ 
ಎಮಿಲಿ ನುಗ್ಗಿದಳು. ಮುಲಾಜಿಲ್ಲದೆ... "ಮಹಿಳೆಯರಿಗೆ 
ಪ್ರವೇಶಲಮವಲ್ಲ'ವೆಂದು ಹೇಳಿ ಅವಳನ್ನು ಅಲ್ಲಿಂದ 
ಹೊರಹಾಕಿದರು. ಎಮಿಲಿ ಸ್ವಲ್ಪವೂ ಹಿಂಜರಿಯದೆ, ಮರುದಿನ 
ಗಂಡು ಉಡುಪಲ್ಲಿ ಮತ್ತೆ ಹಿಂತಿರುಗಿದಳು, ಪ್ರವೇಶ ಪಡೆದಳು! - 
ಆಕೆ: ವಿವಾಹದ ನಂತರ ವಿವಾಹೇತರ ಸಂಬಂಧದಲ್ಲಿ 
ತೊಡಗಿದ್ದುಂಟು. ಆ ಕಾಲಕ್ಕೆ ಪ್ರತಿಷ್ಠಿತ ಸಮಾಜಗಳಲ್ಲಿ 
ಇದೇನೂ ದೊಡ್ಡ ವಿಷಯವಾಗಿರಲಿಲ್ಲ. ಎಮಿಲಿ ಇಪ್ಪತ್ರೇಳರ 
ವಯಸಿನಲ್ಲಿ ಕವಿ, ತತ್ತ್ವಜ್ಞಾನಿ, ಚರಿತ್ರಜ್ಞ ವಾಲೆ ಶ್ಸೈಿರನೊಡನೆ 
ಆಕೆಯ ಸ್ನೇಹ-ಸಂಬಂಧ ಆರಂಭವಾಯಿತು. 

ವಾಲ್ಪೈರ್‌ ಅತಿ ಸೂಕ್ಚ್ಮ ದೇಹಸ್ಥಿತಿಯ ಮನುಷ್ಯ. ಸದಾ 
ಹೊಟ್ಟೆಯ ತೊಂದರೆಯಿಂದ ನರಳಿದ ವಾಲ್ಟರ್‌, ಸಾಕಷ್ಟು 


ಮಾ ರಾಮರಾವ: 


ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಎಮಿಲಿ ಇದಕ್ಕೆ ವಿರುದ್ಧವಾಗಿ 
ಗಟ್ಟಿ ದೇಹದ ಆರೋಗ್ಯವಂತೆ. ಏಪರೀತದ ಶಕ್ತಿ ಉತ್ಸಾಹ. 
ಆಕೆಗೆ ಎರಡು ಅಥವಾ ನಾಲ್ಕು ಗಂಟೆಗಳ ನಿದ್ದೆ ಸಾಕಾಗಿತ್ತು. 
ಕೆಲವೊಮ್ಮೆ ವಿಶ್ರಾಂತಿ ಇಲ್ಲದೆಯೂ ಲವಲವಿಕೆಯಿಂದ 
ದುಡಿದವಳು. ಎಮಿಲಿ ಮತ್ತು ವಾಲ್ಟರ್‌ ಜೊತೆಯಾಗಿ ಕೆಲಸ 
ಮಾಡಿದರು, ಹಲವು ಬಾರಿ ಇಡೀ ರಾತ್ರಿ ನಿದ್ದೆಗಟ್ಟು 
ದುಡಿದರು. ನಗರದ ಗದ್ದಲ ಗಲಾಟಿಗಳಿಂದ ತಪ್ಪಿಸಿಕೊಂಡು 
ಸೈರೀ ಎಂಬ ಹಳ್ಳಿಗಾಡಿನ ಎಸ್ಟೇಟಿನಲ್ಲಿ ಇವರಿಬ್ಬರು ನೆಲೆಸಿದರು. 
ಸುಮಾರು ಹದಿನಾರು ವರ್ಷಗಳ ಕಾಲ ಎಮಿಲಿ ಸಾವಿನವರೆಗೆ 
ಇವರು ಜೊತೆಯಾಗಿ ದುಡಿದರು. ಎಮಿಲಿಯ ಪತಿ ತನ್ನ 
ಸಾಹಸಮಯ ಕೆಲಸಕ್ಕೆ ಅಂಟಿ, ಮನೆಯಿಂದ ಬಹುತೇಕ 
ಹೊರಗೇ ಉಳಿಯುತ್ತಿದ್ದ. ಆತನಿಗೆ ಪತ್ನಿಯ ಈ ಸಂಬಂಧದ 
ಬಗ್ಗೆ ತಿಳಿದಿದ್ದರೂ, ಅದನ್ನೇನೂ ಹೆಚ್ಚು ಹಚ್ಚಿಕೊಳ್ಳಲಿಲ್ಲ ತನಗೆ 
ಅನುಕೂಲವಾದಾಗೆಲ್ಲತಾನೇ ಸ್ವತಃ ಸೈರೀಗೆ ಬಂದು ಒಂದಷ್ಟು 
ದಿನವಿದ್ದು ಹೋಗುತ್ತಿದ್ದ. ಆತನಿಗೂ ವಾಲ್ಫೈರ್‌ಗೂ ಒಳ್ಳೆಯ 
ಸ್ನೇಹವಿತ್ತು. 

ವಾಲ್ಪೈರ್‌ ಯೋಚನೆ-ಚಿಂತನೆಗಳ ಮೇಲೆ ಎಮಿಲಿಯ 
ದಟ್ಟ ಪ್ರಭಾವಿತ್ತು ಎಡಬಿಡದೆ ದುಡಿವ ಅವರಿಬ್ಬರಿಗೂ ಈ 
ಸಂಬಂಧ ತುಂಬಾ ಅಗತ್ಯದ್ದಾಗಿತ್ತು ಎಮಿಲಿ ಏದ್ವಾಂಸಳಾಗಿ 
ಹೆಸರು ಪಡೆದಳು. 1747ರ ಹೊತ್ತಿಗೆ ಎಳೆಯ ವಿಜ್ಞಾನಿಗಳು, 
ಗಣಿತಜ್ಞರು ಎಮಿಲಿಯೊಡನೆ ಅಧ್ಯಯನ ಮಾಡಲು, 
ಆಕೆಯನ್ನು ಹುಡುಕಿ ಬರತೊಡಗಿದರು. ಆಗಿನ ಕಾಲಕ್ಕೆ 
ಹೆಂಗಸೊಬ್ಬಳನ್ನು ಅಧ್ಯಾಪಕಿಯಾಗಿ ಹುಡುಕಿ ಬಂದದ್ದು ಬಹು 
ಅಪರೂಪದ ಘಟನೆಯಾಗಿತ್ತು. ಇದು ಎಮಿಲಿಯ ದೊಡ್ಡ 
ಸಾಧನೆಯಾಗಿತ್ತು. ವಾಲ್ಪೈರ್‌ ಎಮಿಲಿಯ ಗಣಿತ-ವಿಜ್ಞಾನದ 
ಜ್ಞಾನದಿಂದ ಪ್ರಭಾವಿತನಾಗಿ: ಆಕೆಗೆ "ಉದಾನೀ' ಎಂದು 
ಹೆಸರಿಟ್ಟಿದ್ದ. 

ಎಮಿಲಿ ಮತ್ತು ವಾಲ್ಚಿ ಶ್ಚೈರ್‌ ಸೈರೀಯಲ್ಲಿ ಒಂದು 
ಪ್ರಯೋಗಶಾಲೆಯನ್ನೇ ಸ್ಥಾಪಿಸಿದರು. ಅವರಿಬ್ಬರೂ ಬೆಂಕಿಯ 
ಗುಣ-ಪ್ರಕೃತಿಯ ಬಗ್ಗೆ ಅಧ್ಯಯನ ಮಾಡಿ, 1739ರಲ್ಲಿ 
ಫ್ರೆಂಚ್‌ ವಿಜ್ಞಾನ ಅಕಾಡೆಮಿಯ ಒಂದು ಸ್ಪರ್ಧೆಗೆ ತಮ್ಮ 
ಅಧ್ಯಯನವನ್ನು ಕಳುಹಿಸಿದರು. ಅವರಿಗೆ ಬಹುಮಾನ 
ಬಾರದಿದ್ದರೂ, ಅವರ ಪ್ರಬಂಧವನ್ನು ಅಕಾಡೆಮಿ ಮುದ್ರಿಸಿ, 
ಮೆಚ್ಚುಗೆ ವ್ಯಕ್ತ ಪಡಿಸಿತು. ಜೊತೆಯಲ್ಲಿ ಬಾಳಿ ದುಡಿದರೂ 
ಎಮಿಲಿ ಮತ್ತುವಾಲ್ಟೈರ್‌ ಪರಸ್ಪರಿಗೆ ನಿಷ್ಠರಾಗೇನೂ ಇರಲಿಲ್ಲ 


1740ರಲ್ಲಿ ಎಮಿಲಿ ಬರೆದ Les Institutions de 
Physique’ ಪುಸ್ತಕ ಭೌತಶಾಸ್ತ್ರ ಮೂಲ ಪಠ್ಯ 
ಪುಸ್ತಕವಾಯಿತು. ಇದರಲ್ಲಿ ಎಮಿಲಿ ನ್ಯೂಟನ್‌, ಲಾಯಬ್ಬಿಜ್‌, 
ಡೇಕಾರ್ಟ್‌ ಅವರ ವಿಚಾರಗಳನ್ನು ತೀಕ್ಷ್ಣವಾಗಿ ಮಂಡಿಸಿದ್ದಳು. 
ಇದೇ ವರ್ಷದಲ್ಲಿ ಎಮಿಲಿ ಹಳೆಯ ಹಾಗೂ ಹೊಡ 
ಒಡಂಬಡಿಕೆಯನ್ನು ಕುರಿತಂತೆ 86116001005 sur le 
Bonheur’ ಕೂಡಾ ಪ್ರಕಟಿಸಿದಳು. ಎಮಿಲಿ ತನ್ನ ಸಾಯುವ 
ದಿನದವರೆಗೂ ಗಣಿತವನ್ನು ಗಂಭೀರವಾಗಿ ತೆಗೆದುಕೊಂಡಳು. 
ಎಮಿಲಿ ಲ್ಯಾಟೀನ್‌ ಭಾಷೆಯಿಂದ ಫ್ರೆಂಚ್‌ ಭಾಷೆಗೆ ನ್ಯೂಟನ್ನನ 
ಪ್ರಿನ್ಲೀಪಿಯಾ'ವನ್ನು ತನ್ನ ಟಿಪ್ಪಣಿಗಳೊಡನೆ 
ಅನುವಾದಿಸಿದ್ದಳು. ಆಕೆ "ಪ್ರಿನಿಪೀಯಾ'ದ ಅನುವಾದ ಪುಸ್ತಕಕ್ಕೆ 
ಆಕೆ ನೀಡಿದ ಪೀಠಿಕೆ, ವಿಶ್ಲೇಷಣೆ, ಟಿಪ್ಪಣಿಗಳು ಇಂದಿಗೂ 
ಗುರುತಿಸಲ್ಪಡುತ್ತವೆ. ಆಕೆಯ ಅನುವಾದ ಹಾಗೂ ವಿಶ್ಲೇಷಣೆ 
"ಪ್ರನಿಪಿಯಾ'ದ ವಿಚಾರಗಳು ಇಡೀ . ಯೂರೋಪು 
ಖಂಡದಲ್ಲಿ ಬಲು ಬೇಗ ಹರಡುವಲ್ಲಿ ಬಹು ಮುಖ್ಯ ಪಾತ್ರ 
ವಹಿಸಿದವು. 1959ರಲ್ಲಿ ಆಕೆಯ ಸಾವಿನ ಹತ್ತು ವರ್ಷಗಳ 
ನಂತರ ಪ್ರಕಟವಾದ ಈ ಪುಸ್ತಕ ಇಂದಿಗೂ "ಪ್ರನೀಪಿಯಾ'ದ 
ಫ್ರೆಂಚ್‌ ಭಾಷೆಯ ಏಕೈೆಕ ಅನುವಾದವಾಗಿದೆ. ನ್ಯೂಟನ್ನನ 
ಹೊಸ ಸಿದ್ಧಾಂತಗಳನ್ನು ವಿಶ್ಲೇಷಿಸಲು ಹೊಸ ಬಗೆಯ ಗಣಿತದ 
ಅಗತ್ಯವಿತ್ತು ನ್ಯೂಟನ್‌ ಮತ್ತುಲಾಯಬ್ಬಿಜ್‌ ಕಂಡು ಹಿಡಿದ ಈ 
ಹೊಸ ಗಣಿತವಾದ "ಕಲನ ಗಣಿತ'ವನ್ನು ಎಮಿಲಿ ಫ್ರಾನಿಗೆ 
ಪರಿಚಯಿಸಿದಳು. 


1749, ಎಮಿಲಿ ನಾಲ್ಕನೇ ಬಾರಿ ಗರ್ಭಿಣಿಯಾದಳು. 
ಮಗುವಿನ ತಂದೆ ಮಾರ್ಕಿ ದ ಸೇಂಟ್‌ ಲ್ಯಾಂಬರ್ಟ್‌. ಮಗು 
ಹುಟ್ಟುವ ಕ್ಷಣದವರೆಗೂ ಆಕೆ ಗಣಿತದಲ್ಲಿ ಮುಳುಗಿದ್ದಳು. 
ಹುಟ್ಟಿದ ಮಗುವನ್ನು ಅರೆಕ್ಷಣ "ಜಾಮಿತಿ'ಯ ಪುಸ್ತಕದ ಮೇಲೆ 
ಮಲಗಿಸಿ, ತಾಯಿಯನ್ನು ನೇರವಾಗಿ ಹಾಸಿಗೆಗೆ ರವಾನಿಸಿದ್ದರು. 
ಆದರೆ ಎಮಿಲಿ ಬಾಣಂತಿ ಜ್ವರದಲ್ಲಿ ನರಳಿ ಕೆಲವೇ ದಿನಗಳಲ್ಲಿ 
ತೀರಿಕೊಂಡಳು. ಆಕೆ ಸಾವು ಆಕೆಯ ಕುಟುಂಬದೊಡನೆ 
ವಾಲ್ಪೈರ್‌ನನ್ನೂ ದುಃಖದಲ್ಲಿ ಮುಳುಗಿಸಿತ್ತು ನಂತರದ 
ವರ್ಷಗಳಲ್ಲಿ ಇಡೀ ಕುಟುಂಬ ನಶಿಸಿ ಹೋಯಿತು. ಆಕೆಯ 
ಮೊದಲ ಮಗ ಗಿಲಟಿನಗೆ ಬಲಿಯಾದ. ಮೊಮ್ಮಗ ಫ್ರೆಂಚ್‌ 
ಕ್ರಾಂತಿಯಲ್ಲಿ ತೀರಿಕೊಂಡ. ಆದರೆ ತನ್ನ 'ಕಾಲ'ದ 
ಮಿತಿಯಲ್ಲಿಯೂ, ಎಮಿಲಿ ಗಣಿತ ಮತ್ತು ವಿಜ್ಞಾನಕ್ಕೆ ನೀಡಿದ 
ಕೊಡುಗೆ ಸ್ಮರಣೀಯವಾದದ್ವು 

[| 


sl 
ದೀಪಕ್ಕನಿಗೊಂದು ಬಹಿರಂಗ ಪತ್ರ 


ಮಹತ್ವದ ದೀಪಕ್ಕಾ 


ಏನವ್ವಾ ನಿನ್ನ ಈ ಲ್ಲ ಉಪದ್ವಾಪ 9 
ಮಹಾಮಹಿಮರೂ, ಧರ್ಮಶ್ರೇಷ್ಠರೂ, ಪುಣ್ಯವಂತರೂ, 
ಗುರು ಪರಂಪರೆಯೂ ನಡೆದು ಬಂದಂಥ ಈ ಪುಣ್ಯ 
ಭೂಮಿಯಲ್ಲಿ ಯಜಶ್ಚಿತ್‌ ವಿಧವೆಯರ ಕುರಿತು 
ಚಿತ್ರಮಾಡುವ ದುರ್ಬುದ್ಧಿ ನಿನಗ್ಯಾಕೆ ಬಂತು ಹೇಳು 9 ಎಂಥ 
ದೇಶ ನಮ್ಮದು ? ಎಂಥ ವೈಭವದ ಪರಂಪರೆ 99 ಎಂತೆಂಥಾ 
ಸತ್ಸಂಪ್ರದಾಯಗಳೂ 299 ಅಲ್ಲ 9 “ನನಗೆ ಹಿಂದೂ 
ಧರ್ಮ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ'' ಎನ್ನುತ್ತೀ. ನಮ್ಮ 
ಹಿಂದೂ . ವೀರಾಗ್ರಣಿಗಳ ಉದಾರ ನೀತಿಯೇ ನಿನಗೆ 
ತಿಳಿದಿಲ್ಲವಲ್ಲ 9 


ನೋಡು ನಿನ್ನದೇ ಬಾಲಿವುಡ್ಡಿನಲ್ಲಿ ಸ್ವಲ್ಪ ಕಣೆರೆದು 
ನೋಡು. ಛೋಪ್ರಾ ಸಾಹೇಬರೂ, ಫಾಯ್‌ ಬಂಧುಗಳೂ, 
ಮಾಧುರಿ, ' ಕರಿಷ್ಠಾ ಊರ್ಮಿಳಾದಿಗಳನ್ನು. ಎಂಥಾ 
ಸತ್ತಂಪ್ರದಾಯದಡಿಯಲ್ಲಿ ಚೋಲೀಕೆ ಪೀಛೆ, ತನಹಾತನಹಾ, 
ಸೆಕ್ಸಿ ಸೆಕ್ಸೀ ಎಂದೆಲ್ಲಾ ಕುಣಿಸಿದಾಗ ಇದೇ ವಾರಣಾಸಿಯ 
ಹಿಂದೂ ಹಿತ ಚಿಂತಕರು ಬೆರಗುಗಣ್ಣು ಬಿಟ್ಟ ಬಾಯಿಗಳಿಂದ 
ವ್ಹಾ! ವ್ಹಾ! ಎಂದದ್ದು ಅದೇ ಮುಂಬಯಿಯಲ್ಲಿದ್ದ ನಿನಗೂ 
ಕೇಳಿಸಿರಬೇಕಲ್ಲ 9 ಎಂಥ ಔದಾರ್ಯ 91! ಕಂಡೆಯಾ ? 


ಇಂಥ ಉದಾಹರಣೆಗಳು ಕೇವಲ ಸಿನಿಮಾಕ್ಕೆ ಮಾತ್ರ 
ಅಲ್ಲ ನಮ್ಮ ನಿತ್ಯ ಬದುಕಿನಲ್ಲೂ ಸಾವಿರಗಟ್ಟಲೆ ಇವೆ ಗೊತ್ತಾ? 
ರಾಜಾಸ್ಥಾನದ ಭತೇರಿ ಗ್ರಾಮದ . ಭಾವ್ರಿದೇವಿ ಎನ್ನುವ 
ಬಡಪಾಯಿ ಸಮಾಜ ಸೇವಕಿ, ಊರ ಶ್ರೀಮಂತರ ಮನೆಯಲ್ಲಿ 
ಪುಟ್ಟಮಕ್ಕಳ ಬಾಲ್ಯವಿವಾಹ ತಪ್ಪಿಸಿದ್ದಕ್ಕೆ ಆಕೆಯ ಮೇಲೆ ಊರ 
ಮುಖಂಡರು ಅತ್ಯಾಚಾರ ನಡೆಸಿ, ಆಕೆ ಕೋರ್ಟಿಗೆ ನ್ಯಾಯ 
ಕೇಳಲು ಹೋದಾಗ ಸಿಕ್ಕ ತೀರ್ಪು ಗೊತ್ತಿದೆಯಾ ನಿನಗೆ ? 
ಊರಿನ ಉತ್ತಮ ಜನಾಂಗದವರು. ಹೀಗೆಲ್ಲಾ ತಪ್ಪೇ 
ಮಾಡುವುದಿಲ್ಲ ಎಂದರಂತೆ ನ್ಯಾಯಾಧಿಪತಿಗಳು !! ಎಂಥ 
ಪುಣ್ಯ ಭೂಮಿ ನಮ್ಮದು ? ಏನು ಕತೆ. 9 ಇದನ್ನೆಲ್ಲಾ ಸ್ವಲ್ಪ 
ತಿಳಿದುಕೋ ತಾಯಿ. 

ಇನ್ನು ರೂಪಾ ಕನ್ವರಳ ಕಥೆಯಂತೂ ನಿನಗೂ 
ಗೊತ್ತಿರಬಹುದು. ಅವಳೇನು ಅವಳ ಹಾಗೆ ಸತಿ ಹೋಗುವ 
ಚಟ ಇತ್ತೀಚಿಗೆ ಮತ್ತೂ ಹೆಚ್ಚುತ್ತಿದೆ. 
ಧರ್ಮಾಧಿಕಾರಿಗಳೂ ಇದೇ ಸರಿ ಎಂದು ತೀರ್ಪುಕೊಟ್ಟಿದ್ದಾರೆ 
ಗೊತ್ತ ? ಒಂದು ಕೆಲಸ ಮಾಡು ಹೇಗೂ ಚಿತ್ರೀಕರಣವಿಲ್ಲ 


- ಶಾಂತಾ ನಾಗರಾಜ್‌ 


ಈಗ. ಬಿಡುವಾಗಿದ್ದೀಯೆ. ಆ ನಿನ್ನ ಜೊತೆಗಾರ್ತಿಯರನ್ನು 
ಕರೆದುಕೊಂಡು ಭಾರತದ ತುಂಬೆಲ್ಲ ಇರುವ ಇಂಥ ಸತಿ 
ದೇವಾಲಯದ ಯಾತ್ರೆಯನ್ನಾದರೂ ಮಾಡು, ಪುಣ್ಯ 
ಬಂದೀತು. 


ಅಲ್ಲ ಎಲ್ಲಾ ಬಿಟ್ಟು ನಿನಗೆ ಕಾಶಿಯಲ್ಲಿರುವ ವಿಧವೆಯರೇ 
ಯಾಕೆ ಕಣ್ಣಿಗೆ ಬಿದ್ದರೋ ಗೊತ್ತಿಲ್ಲಮ್ಮ. ಅದು ಬಿಟ್ಟು ಇಡೀ 
ಭಾರತದಲ್ಲಿರುವ ಜಮೀನುದಾರರು. ಹಾಗೂ ಇತರ 
ಶ್ರೀಮಂತರು, ಅನೇಕ ಪ್ರೊಫೆಸರುಗಳೂ ಎರಡು ಮೂರು 
ಮದುವೆಗಳನ್ನು ಮಾಡಿಕೊಂಡು ವೈಭವದಿಂದ ಜೀವನ 
ನಡೆಸುತ್ತಿರುವುದನ್ನು ಮತ್ತೂ ವೈಭವೀಕರಿಸಿ ಚಿತ್ರ ತೆಗೆದಿದ್ದರೆ 
ಒಂದಿಷ್ಟು ಬಾಕ್ಲಾಫೀಸಿನ ಖಜಾನೆಯಾದರೂ ತೆರೆದು 
ಕೊಳ್ಳುತ್ತಿತ್ತು ಆದರೆ ನೀನು, ಬೆಂಕಿ, ಭೂಮಿ, ನೀರು ಅಂತ 
ಯಾಕೆ ಒದ್ದಾಡುತ್ತೀಯೋ ಆ ಕಾಶಿ ವಿಶ್ವೇಶ್ವರನಿಗೂ 
ಗೊತ್ತಿಲವೇನೋ | 

ಒಂದು ಕೆಲಸ ಮಾಡು, ಈ ನಿನ್ನ ಚಿತ್ರಕತೆ, ನಿನ್ನ ತಂಡ 
ಎಲ್ಲಾ ತೆಗೆದುಕೊಂಡು ಯಾವುದಾದರೂ ಪಾಶ್ಚಾತ್ಯ ದೇಶಕ್ಕೆ 
ಹೋಗಿ ಬಿಡು. ಇದೇ ಪಾತ್ರಗಳಿಗೆ ಸ್ವಲ್ಪ ಕಾಸ್ಕ್ರೂಂ ಬದಲಿಸಿ 
ಒಂದೆರಡು ನೃತ್ಯ ಮತ್ತು ಫೈಟಿಂಗ್‌ ಸೀನ್‌ಗಳನ್ನು ಸೇರಿಸಿ 
ಭರ್ಜರಿ ಸಿನಿಮಾ ಮಾಡಿಕೊಂಡು ಬಾ. ಈ ನಮ್ಮ ಎಲ್ಲಧರ್ಮ 
ರಕ್ಷಕರೂ ಎರಡೆರಡು ಸಾರಿ ನೋಡದಿದ್ದರೆ ಕೇಳು |! 
ನಮಗೆಲ್ಲಾ ಕಣ್ಣಿಗೆ ಒಗ್ಗಿರುವುದು ಅಂಥದೇ ಚಿತ್ರಗಳಮ್ಮ. 
ಸುಮ್ಮನೆ ಕಗ್ಗಂಟು ಬಿಡಿಸುವ ಕೆಲಸ ಕೊಟ್ಟು ನಮ್ಮನ್ಯಾಕೆ ಗೋಳು 
ಹುಯ್ದುಕೊಳ್ಳುತ್ತೀ ? ಪ್ರವಾಹದ ವಿರುದ್ದ ಈಜಿದರೇ 
ಸಹಿಸುವುದು ಕಷ್ಟ ನೀನೋ ಸುಳಿಯ ವಿರುದ್ಧ ಈಜುತ್ತೇನೆಂದು 
ಹಠ ಮಾಡುತ್ತೀ. ಇವೆಲ್ಲ ಅಸಾಧ್ಯ ಬಿಡು. 


ಒಂದು ಗುಟ್ಟನ ವಿಚಾರ ಹೇಳುತ್ತೇನೆ ಕೇಳು. ಇಡೀ ವಿಶ್ವ 
21ನೇ ಶತಮಾನಕ್ಕೆ ಕಾಲಿಟ್ಟಿರಬಹುದು. ಆದರೆ ನಾವೆಲ್ಲಾ 
ಧರ್ಮರಕ್ಷಕರು. ಮನೆಯಲ್ಲಿ ವೇಗವಾಗಿ ಗಡಿಯಾರವನ್ನು 
ಹಿಂದೆ ಹಿಂದೆ ತಿರುಗಿಸಿ ಕೊಳ್ಳುತ್ತಿದ್ದೇವೆ. ಆದಷ್ಟು ಬೇಗ ಹತ್ತನೇ 
ಶತಮಾನಕ್ಕೆ ಹೋಗಿ ಬೆಚ್ಚಗೆ ಕೂತುಬಿಡುವ ಇರಾದೆ ನಮ್ಮದು. 
ಆಗ ಇನ್ನೂ ಭರ್ಜರಿಯಾಗಿ ಜಾತಿ, ಮತ ಅಂತ 
ಕುಣಿದಾಡಬಹುದು ಗೊತ್ತಾ 2? ಅದೆಲ್ಲ ಮಜಗಳು 
ನಿನ್ನಂಥವರಿಗೆ ಅರ್ಥವಾಗುವುದಿಲ್ಲ ಬಿಡು. 


ಇಷ್ಟೆಲ್ಲಾ ಆದ ಮೇಲೂ ಆ ಕಾಶಿ ವಿಧವೆಯರಿಗೆ ಇನ್ನೂ 
ಏನಾದರೂ ಸಹಾಯ ಮಾಡುವ ಮನಸ್ಸಿದ್ದರೆ ಒಂದು ಕೆಲಸ 


ಸಾತಾರಾ ಗಾ ನೌ ಪಾಧಾ 


ಮಾಡು. ಗುಟ್ಟಾಗಿ ಆ ಧರ್ಮ, ಸಂಸ್ಕೃತಿ, ಹಿತ ಚಿಂತಕರು ನಿಮ್ಮಂತಹವರನ್ನು ಕಂಡೇ ಒಂದು ಪದ್ಯ ಬರೆದಿದ್ದಾರೆ 


ಎಂದು ಕುಣಿದಾಡುತ್ತಿರುವ ಮಂದಿಯ ಕೈ ಬಿಸಿ ಮಾಡು. ಗೊತ್ತಾ? ಸಾಧ್ಯವಾದರೆ ಗಾಯತ್ರಿ ಮಂತ್ರದಂತೆ: ದಿನಕ್ಕೊಮ್ಮೆ 
ಅವರು ಉದಾರವಾಗಿ ಉಚಿತವಾಗಿ ಗಟ್ಟಿಮುಟ್ಟಾದ ಕೆಲವು ಇದನ್ನು ಪಠಿಸು. 

ಮಹಿಳೆಯರನ್ನು ನಿನಗೆ ಬಿಟ್ಟುಕೊಡುತ್ತಾರೆ. ಅವರನ್ನು ಇಲ್ಲಿ ಮಿಡಿದಿತ್ತು ಕೋದಂಡ 

ಮುಂಬಯಿಗೆ ಕರೆತಂದು ಒಂದಿಷ್ಟು ಅಆಇಈ ಕಲಿಸಿ, ಮೊಳಗಿತ್ತು ಪಾಂಚಜನ್ಯ 

ಯಾವುದಾದರೂ ಕೆಲಸಕ್ಕೆ ಸೇರಿಸು. ಬಹಪಾಯಿಗಳ ತುತ್ತಿನ 'ಇತ್ತು/ಗಳ ಧ್ವಜವನೆತಿ by a 


y ಮುಖಿ ಹ್‌ 
ಚೀಲ ತುಂಬುವ ಸಮಸ್ಯೆಯಾದರೂ ಪರಿಹಾರವಾಗುತ್ತದೆ. ಇಡೆ'ಯ ಹೃದ ಯ ದ್ರಾವ ಬೇಡ ನಿನಗೆ ! 
ಅದಾಗದಿದ್ದರೆ ನಿನ್ನಷ್ಟಕ್ಕೆ ನೀನು ಸುಮ್ಮನಿರು. ನಮ್ಮ ಅಡಿಗರು 


ಪ್ರೀತಿಯ ಅಚಲಾ, 


ನಮ್ಮ ಮನೆಯ ಮುಂದೆ ನಾಲ್ಕು ವರ್ಷದ ಹುಡುಗನೊಬ್ಬ ಬೀಡಿ ಸೇದುತ್ತಿದ್ದ ನೋಡಿ ನನಗೆ ಗಾಬರಿ, ಅನುಕಂಪ ಎರಡೂ 
ಉಂಟಾದವು. ""ಅಲ್ಲ ಮರಿ ಇಷ್ಟು ಚಿಕ್ಕ ಹುಡುಗ ಯಾಕಪ್ಪಾ ಬೀಡಿ ಸೇದುತ್ತಿದ್ದೀ'' ಎಂದೆ. ಆ ಹುಡುಗ ನನ್ನ ಪ್ರಶ್ನೆಯಿಂದ 
ವಿಚಲಿತನಾಗಲಿಲ್ಲ. ತನ್ನ ಬೀಡಿಯನ್ನು ಮುಚ್ಚಿಟ್ಟು ಕೊಳ್ಳಲೂ ಇಲ್ಲ ನನ್ನನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ""ಯಾಕ್ರೀ ನಾನು 
ಗಂಡಸಲ್ಲವೇನ್ರೀ?'' ಎಂದ. ಈ ಉತ್ತರದಿಂದ ನಾನು ಸ್ಥಂಭೀಭೂತಳಾಗಿ ಹೋದೆ. 


ಮತ್ತೊಂದು ಘಟನೆ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ಆ ಸಂಸ್ಥೆಯ ಮುಖ್ಯ ಅಧಿಕಾರಿ ಒಬ್ಬ ಅತ್ಯಂತ ಸಮರ್ಥ 
ಮಹಿಳೆಯಾಗಿದ್ದರು. ಅದೇ ಸಂಸ್ಥೆಯಲ್ಲಿ ಒಬ್ಬ ಅಟೆಂಡರ್‌ ಇದ್ದ ಈತ ತನ್ನನ್ನು ತಾನು "ಪುರುಷಶ್ರೇಷ್ಠ ಎಂದು ಭಾವಿಸಿದ್ದ. ಅದೇ 
ಸಂಸ್ಥೆಯಲ್ಲಿ ಮತ್ತೊಬ್ಬಮಹಿಳೆ ಅಟೆಂಡರ್‌ ಇದ್ದಳು. ಈ ಶ್ರೇಷ್ಠ ಆಕೆಯ ಮೇಲೆ ದರ್ಪ ಸಾಧಿಸಿ, ನೆಲಗುಡಿಸುವ, ಸಾರಿಸುವ, ಅತಿಥಿಗಳು 
ಕುಡಿದಿಟ್ಟಕಾಫಿ ಲೋಟಗಳನ್ನು ತೊಳೆಯುವ ಕೆಲಸಗಳನ್ನು ಅವಳಿಂದಲೇ ಮಾಡಿಸಿ ತಾನು ಕೇವಲ ಹೊರಗೆ ಓಡಾಡುವ ಕೆಲಸ ಮಾತ್ರ 
ಮಾಡುತ್ತಾ ಕೆಲಸದ ಹೊರೆಯನ್ನು ತನ್ನ ರೀತಿಯಲ್ಲಿ ವರ್ಗೀಕರಿಸಿಕೊಂಡುಬಿಟ್ಟಿದ್ದ, ಒಮ್ಮೆ ಈ ಮಹಿಳಾ ಅಟೆಂಡರ್‌ ಎರಡು ಮೂರು 
ದಿನ ರಜೆ ಹಾಕಿದಳು. ನೆಲದಲ್ಲಿ ಕಸ ತುಂಬಿತು. ಕಾಫಿ ಲೋಟಗಳು ತೊಳೆಯದೇ ಶೇಖರಣೆಯಾದವು. ನಾವೆಲ್ಲ ಈ ಕೆಲಸ ಮಾಡಲು 
ಈ ಪುರಷ ಶ್ರೇಷ್ಠನಿಗೆ ಹೇಳಿ ಹೇಳಿ ಸಾಕಾಯಿತು. ಈತ ಕಿವಿ ಮೇಲೇ ಹಾಕಿಕೊಳ್ಳಲಿಲ್ಲ. ಸರಿ ದೂರು ಮುಖ್ಯ ಅಧಿಕಾರಿಣಿಯವರೆಗೆ 
ಹೋಯಿತು. ಆಕೆ ಕರೆದು ಛೀಮಾರಿ ಹಾಕಿದರು. ಆತ ಧುಮುಗುಟ್ಟುತ್ತಾ ಹೊರಬಂದು ಹೇಳಿದ್ದೇನು ಗೊತ್ತೇನು ""ಎಂಗಸರ್‌ಗೆ ಈಥರಾ 
ದರ್ಪ ಇರಬಾರ್ದು ? ಒಂದಿನ ತಾನೇ ಗುಡಿಸಿಕೊಂಡರೆ ಏನ್‌ ಕೈಬಿದ್‌ ಹೋಗತ್ತಾ'. 


ಈ "ಪುರುಷ ಶ್ರೇಷ್ಠತೆ' ಎನ್ನುವುಡು ಒಂದು ಪಿಡುಗು ಎನ್ನುವಷ್ಟು ಈ ನಮ್ಮ ಸಮಾಜದಲ್ಲಿ ಹರಡಿ ಹೋಗಿದೆ. ಬಾಲ್ಯದಿಂದಲೇ 
ಹೆಣ್ಣನ್ನು ತಗ್ಗಿಬಗ್ಗಿ ನಡೆಯುವಂತೆ ಬಗ್ಗಿಸುವ ಬೆಳೆಸುವ ರೀತಿಗಳು, ಗಂಡಸರಲ್ಲಿ ಕ್ರೌರ್ಯ ಹಾಗೂ ನಾಚಿಗೆಗೆಟ್ಟ ತನಗಳನ್ನು 
ಬೇರೂರಿಸುತ್ತಾ ಹೋಗುತ್ತವೆ. ಪುಟ್ಟ ಗಂಡು ಹುಡುಗರು ಅತ್ತರೆ, ನಾಚಿಕೊಂಡರೆ ""ಏನೋ ಅದು ಒಳ್ಳೆ ಹುಡುಗಿಯ ಹಾಗೆ 
ಆಡುತ್ತೀಯ'' ಎನ್ನುವ ಮಾತುಗಳೇ ಸಾಕು, ಅವರಲ್ಲಿ ನಯ ಮತ್ತು ಸೂಕ್ಷ್ಮತನ ಕಳೆದುಕೊಂಡು ತಮ್ಮನ್ನು ತಾವು "ಶ್ರೇಷ್ಠ' ಎಂದು 
ಭಾವಿಸಿಕೊಳ್ಳುವುದಕ್ಕೆ ! 

- ಶತಭಿಷಾ 


ನನಸಾದ 
ಅಭಿವೃದ್ಧಿಯ ಲಿಂಗ ಸಂಬಂಧಿ ಆಯಾಮಗಳು 


ಪುರಷಶಾಹಿಯು ವಿಜೃಂಭಿಸುತ್ತಿರುವ ನಮ್ಮ ಸಮಾಜದಲ್ಲಿ 
ಅಭಿವೃದ್ದಿಯು ಲಿಂಗ ಮುಖಿಯಾಗಿದ್ದರೆ ಮ ತ್ತು ಅದು ಏಕ 
ಲಿಂಗಿ ಪ್ರಕ್ರಿಯೆಯಾಗಿ ಪರಿಣಮುಸಿದ್ದರೆ ಅದರಲ್ಲಿ 
ಆಶ್ಚರ್ಯಪಢಬೇಕಾದ ಸಂಗತಿ ಏನಿಲ್ಲ. ಅಭಿವೃದ್ಧಿ ಸಂಬಂಧಿ 
ಜ್ಞಾನ ಶಿಸ್ತುಗಳಾದ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ 
ಮುಂತಾದವು ಲಿಂಗ ನಿರಪೆಕ್ಲ ಧೋರಣೆ ತಳೆದು ಬಿಟ್ಟಿವೆ. 
“ಜೈವಿಕ ನೀತಿ'ಯಲ್ಲಿ ನಂಜಿಕೆಯಿಟ್ಟಿರುವ ಸದರಿ ಶಿಸ್ತುಗಳು 
ಮಹಿಳೆಯರನ್ನು ಅಬಲೆಯರೆಂದು, ಅಶಕ್ತರೆಂದು, ಅವರ 
ಕಾರ್ಯಕ್ಷೇತ್ರ ಕೇವಲ ಕೌಟುಂಬಿಕ ಚೌಕಟ್ಟು ಎಂದು 
ನಿರ್ಣಯಿಸಿಬಿಟ್ಟಿವೆ. ಮಹಿಳೆಯರ 
ದುಡಿಮೆಯೆಂದು ಪರಿಗಣಿಸಿದರೆ ಅವರ ದುಡಿಮೆಯು 
ಪ್ರಕೃತಿಗೆ ಹೆಚ್ಚು ಸನಿಹವಾಗಿರುವುದರಿಂದ ಕೇವಲ ಜೈವಿಕ 
ಚಟುವಟಿಕೆ. ಎನಿಸಿಕೊಂಡಿದೆ. ಈ ಕಾರಣದಿಂದಾಗಿ 


ಅಭಿವೃದ್ಧಿಯು ಮಹಿಳೆಯರ ಹಿತಾಸಕ್ತಿಗಳನ್ನು ಕಾಪಾಡುವುದಕ್ಕೆ 


ಪ್ರತಿಯಾಗಿ ಅದು ಅವರ ಬದುಕಿಗೆ ಮಾರಕವಾಗಿರುವ 
ದುರಂತ ನಮ್ಮ ಎದುರಿಗಿದೆ. ಈ 


ಅಮರ್ತ್ಯಸೇನ್‌ 
ಮುಖಗಳಲ್ಲೂ ಅವರು ಒಂದೋ ಕಾಣೆಯಾಗಿದ್ದರೆ, ಕಳೆದು 
ಹೋಗುತ್ತಿದ್ದಾರೆ, "ಇಲ್ಲ'ವಾಗುತಿದ್ದಾರೆ. ಇಲ್ಲವೆ. "ದೈನೇಸಿ' 
ಬದುಕು ಸಾಗಿಸುತ್ತಿದ್ದಾರೆ. ಹೆಣ್ಣು ಭ್ರೂಣವಾಗಿ ತಾಯಿ "ಗರ್ಭ 
ಸೇರಿದಾಗಿನಿಂದ ಅಂತಿಮವಾಗಿ ಭೂಮಿಯ : ಗರ್ಭ 
ಸೇರುವವರಗೆ ತಾರತಮ್ಯ, 
ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾಳೆ. ಜನಸಂಖ್ಯೆಯಲ್ಲಿ ಮಹಿಳೆಯರ 


ಸಾಪೇಕ್ಷ ಪ್ರಮಾಣವು ಕಡಿಮೆಯಾಗುತ್ತಿರುವ ಸಂಗತಿಯನ್ನು 


ಅಮತ್ತ್ಯ ಸೇನ್‌ ಲಿಂಗ ಅಸಮಾನತೆಯ, ಲಿಂಗ ತಾರತಮ್ಯದ 


ಅಳತೆಗೋಲಾಗಿ ಬಳಸುತ್ತಾರೆ. ಕರ್ನಾಟಕದಲ್ಲಿ 1981ರಲ್ಲಿ 


ಲಿಂಗ ಪರಿಮಾಣ 1000:93 ಇತ್ತು 1991ರಲ್ಲಿ ಅದು 960ಕ್ಕೆ 


ಇಳಿದಿದೆ. 1991ರಲ್ಲಿದ್ದ ಮಹಿಳೆಯರ ಸಂಖ್ಯೆ 220.25 ಲಕ್ಷ 


ಮತ್ತು ಪುರುಷರ ಸಂಖ್ಯೆ 229.52 ಲಕ್ಷ, ಒಂದು ವೇಳೆ ಲಿಂಗ 
ಪರಿಮಾಣವು 1991ರಲ್ಲಿ 969ಕ್ಕೆ ಪ್ರತಿಯಾಗಿ 1981ರಲ್ಲಿ ಇದ್ದ 
963 ಆಗಿದ್ದರೆ, ಆಗ 1991ರಲ್ಲಿ ಮಹಿಳೆಯರ ಸಂಖ್ಯೆ 221.03 
ಲಕ್ಷವಾಗುತಿತ್ತು, ಅಂದರೆ ಲಿಂಗ ಪ್ರಮಾಣದ ಕುಸಿತದಿಂದ 
ಕರ್ನಾಟಕದಲ್ಲಿ 1981 ರಿಂದ 1991ರ ಅವಧಿಯಲ್ಲಿ ಸುಮಾರು 
18000 ಮಹಿಳೆಯರು ಕಾಣೆಯಾಗಿದ್ದಾರೆ. 


ದುಡಿಮೆಯನ್ನು 


ಹೇಳುವಂತೆ ಬದುಕಿನ ಎಲ್ಲ 


ಪಕ್ಷಪಾತ, ಭತ್ಸ[ ನೆ ಮತ್ತು 


ಡಾ। ಟಿ. ಆರ್‌. ಚಂದ್ರಶೇಖರ್‌ 


ಮರಣ ಪ್ರಮಾಣದಲ್ಲಿ ತಾರತಮ್ಯ 


ಜೈವಿಕವಾ ನಗಿ, ಪ್ರತಿಕೂಲ ಸಂದರ್ಭದಲ್ಲಿ ಬದುಕುಳಿಯವ 

ಸಾಮರ್ಥ ಪುರುಷರಿಗಿಂತ ಮಹಿಳೆಯರಿಗೆ ಅಧಿಕ ಎಂದು 
ಹೇಳಲಾಗಿದೆ. ಆದರೆ ಕರ್ನಾಟಕದಲ್ಲಿ 35-40 ವರ್ಷದವರೆಗೆ 
ಮಹಿಳೆಯರ ಮರಣ ಪ್ರಮಾಣವು ಪುರುಷರ ಮರಣ 
ಪ್ರಮಾಣಕ್ಕಿಂತ ಅಧಿಕವಿರುವುದು ಲಿಂಗ ತಾರತಮ್ಯ, ಲಿಂಗ 
ಅಸಮಾನತೆಯ ಸೂಚನೆ ಎನ್ನುತ್ತಾರೆ ಅಮತಣ್ಯಸೇನ್‌. 5ರಿಂದ 
43ನೆಯ ವಯೋಮಾನದಲ್ಲಿ ಮಹಿಳೆಯರ ಮರಣ ಪ್ರಮಾಣ 
1992ರಲ್ಲಿ 2.75 ಇದ್ದರೆ ಪುರುಷರ ಮರಣ ಪ್ರಮಾಣ ಇದೇ 
ವಯೋಮಾನದಲ್ಲಿ 2.15ರಷ್ಟಿದೆ. ಶಿಶುಮರಣ ಪ್ರಮಾಣಕ್ಕೆ 
ಸಂಬಂಧಿಸಿದಂತೆ ಲಿಂಗ ತಾರತಮ್ಯವು ಏಳು ಜಿಲ್ಲೆಗಳಲ್ಲಿದ್ದರೆ 5 
ವರ್ಷಕ್ಕಿಂತ ಕಿರಿಯ ಮಕ್ಕಳ ಮರಣ ಪ್ರಮಾಣಕ್ಕೆ 
ಸಂಬಂಧಿಸಿದಂತೆ ಲಿಂಗತಾರತಮ್ಯವು 12 ಜಿಲ್ಲೆಗಳಲ್ಲಿ ಕಂಡು 
ಬಂದಿದೆ. ಮಹಿಳೆಯರು ವಯಸ್ಸು ಏರಿದಂತೆ ಅವರು 
ಬದುಕುಳಿಯುವ ಪ್ರಮಾಣ ಕಡಿಮೆಯಾಗುತ್ತ ನಡೆಯುತ್ತದೆ. 
ಗಮನಿಸಬೇಕಾದ ಸಂಗತಿಯೆಂದರೆ ಕೇವಲ 35ನೆಯ 
ವರ್ಷದವರೆಗೆ ಮಾತ್ರ ಮಹಿಳೆಯರು ತೀವ ರ್ರ ತಾರತಮ್ಯವನ್ನು 
ಎದುರಿಸಬೇಕಾಗುತ್ತದೆ. 


ಸಾಕ್ಷರತೆಯ ಪ್ರಮಾಣ 


ಸಾಕ್ಷರತೆಗೆ ಸಂಬಂಧಿಸಿದಂತೆ ತೀವ್ರತರವಾದ ಲಿಂಗ 
ತಾರತಮ್ಯಗಳು ಕಂಡು ಬರುತ್ತವೆ. ಪುರುಷರ ಸಾಕ್ಷರತೆ ಶೇ. 
67.21ರಷ್ಟಿದ್ದರೆ ಮಹಿಳೆಯರ ಸಾಕ್ಷರತೆ ಶೇ. 44.34ರಪ್ಟಿದೆ. 
ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಸಾಕ್ಷರತೆ ಕೇವಲ ಶೇ. 
34.76 ಪರಿಶಿಷ್ಟ ಮಹಿಳೆಯರಲ್ಲಿ ಸಾಕ್ಷರತೆ ಪ್ರಮಾಣ ಶೇ. 
25.46 ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟಿರುವ 
ಮಹಿಳೆಯರು ಅಕ್ಬರಸ್ಥರ ಸಂಖ್ಯೆ ಯಲ್ಲಿ ಮಾತ್ರ ಕೇವಲ ಶೇ. 
38.74 ಪಾಲು "ಪಡೆದಿದ್ದಾರೆ. ಆದರೆ ರಾಜ್ಯದ ಒಟ್ಟು 
ಅನಕ್ಷರಸ್ಥರಲ್ಲಿ ಶೇ. 62ರಷ್ಟು , ಮಹಿಳೆಯರಿದ್ದಾರೆ. 


ದುಡಿಮೆ ಮತ್ತು ಮಹಿಳೆ 


ಕರ್ನಾಟಕ ರಾಜ್ಯದಲ್ಲಿ ಕೃಷಿಯಲ್ಲಿ ದುಡಿಯುತ್ತಿರುವ 
ದುಡಿಮೆಗಾರರ ಸಂಖ್ಯೆ 49.99 ಲಕ್ಷ. ಇವರಲ್ಲಿ ಮಹಿಳೆಯರ 
ಪ್ರಮಾಣ ಶೇ. 49.77. ನಮ್ಮ ಆರ್ಥಿಕತೆಯ ಬೆನ್ನೆಲುಬು 
ಕೃಷಿಯಾಗಿದ್ದರೆ, ಅದಕ್ಕೆ ಬೆನ್ನೆಲುಬು ಮಹಿಳಾ ಕೃಷಿ 
ಕಾರ್ಮಿಕರಾಗಿದ್ದಾರೆ. ಮಹಿಳೆಯರಿಗೆ ಸಂಬಂಧಿಸಿದಂತೆ 


ಕೊನೆಯ ಪುಟಕ್ಕೆ 


ಟು ಇ ಷಯ ನಾರಾ 


ಬೇರಿನಿಂದ ಫಲಕ್ಕೆ 
ಲೇ : ನೀಳಾದೇವಿ 
ಪ್ರ : ಹೇಮಂತ ಸಾಹಿತ್ಯ, 972, "ಸಿ' 4ನೆಯ "ಇ' 


ಏಭಾಗ, 10 "ಎ' ಮುಖ್ಯರಸ್ತೆ ರಾಜಾಜಿನಗರ, 
ಬೆಂಗಳೂರು-560 010 
ಬೆಲೆ: ರೂ. 60/- 


ಈ ಕೃತಿ ಓದಲಾರಂಭಿಸಿದಾಗ ಮೊದಲ ನೋಟಕ್ಕೆ 
ಅನಿಸುವುದು ಇದೊಂದು ಐತಿಹಾಸಿಕ ಕಾದಂಬರಿ ಬಸ 
ಅದರ ಜೊತೆ ಜೊತೆಗೆ ಸಾಮಾಜಿಕವೊ, ವ್ಯಕ್ತಿ ಚಿತ್ರಣವೊ 
ಎಂಬ ಪ್ರಶ್ನೆಗಳೂ ಮೂಡುತ್ತವೆ. 


ಲೇಖಕಿ ತಮ್ಮ ತಂದೆಯ ಬಗೆಗೆ ಬರೆಯಲು ಹೊರಟರೂ 
ಅವರನ್ನು 


ತಿರುವ ಹಾಕಿದ್ದಾರೆ. ಆ ದಿನಗಳಲ್ಲಿ ಜನಸಾಮಾನ್ಯರ ಬದುಕಿನ 
ಒಂದು ಒಳನೋಟ ಕಾಣಸಿಗುತ್ತದೆ. ಆರಂಭದಲ್ಲಿ ಇತಿಹಾಸದ 
ಘಟನೆಗಳಿಗೇ ಹೆಚ್ಚುಪಾ ಪ್ರಾಧಾನ್ಯ ನೀಡಲಾಗಿದೆ. ನಂತರ ಒಂದು 
ಕುಟುಂಬದ ಕಥೆಯತ್ತ ಕಾದಂಬರಿ “ಹೊರಳುತ್ತದೆ. 
ಕೊನೆಕೊನೆಗೆ ಇತಿಹಾಸ ಸ್ಪರ್ಶಿಸಿಕೊಂಡು ಹೋಗಿ ಕುಟುಂಬದ 
ಘಟನೆಗಳತ್ತ ತಿರುವು ಪಡೆದುಕೊಳ್ಳುತ್ತದೆ. 


ಒಂದು ಕುಟುಂಬದ ವೃಕ್ಷ ಹೇಗೆ ಕವಲಾಗಿ ಹೋಗಿದೆ 


ಎಂಬುದನ್ನು ಚಿತ್ರಿಸುತ್ತ ಇಂದು ಮರೆಯಾಗುತ್ತಿರುವ ಒಟ್ಟು 


ಕುಟುಂಬದ ಸ್ಪಷ್ಟ ರೂಪ ನೀಡುತ್ತಾರೆ. ಇದು ಲೇಖಕಿಯ ತಂದೆ 
ಮತ್ತು ತಂದೆಯ ಪೂರ್ವಿಕರ ಬಗೆಗೆ ಬರೆದಿರುವ ಕಾದಂಬರಿ 


ಯಾಗಿರುವುದರಿಂದ ಆ ದಿನಗಳಲ್ಲಿ ಸಾಮಾನ್ಯವಾಗಿದ್ದ ಒಟ್ಟು 


ಕುಟುಂಬ, “ಒಂದೊಂದು ಮರಿಕುಟುಂಬದಲ್ಲೂ ಹತ್ತಾರು 
ಮರಿ (ಮಕ್ಕಳು)ಗಳ ಬಗೆಗೆ ಸವಿಸ್ತಾರವಾಗಿ ಲೇಖಕಿ 
ಚಿತ್ರಿಸಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುವುದು 
ಮಾನವೀಯ ಮೌಲ್ಯಗಳು. ಇಂದು ಮರೆತು ಹೋಗುತ್ತಿರುವ 
ಮಾನವೀಯ ಮೌಲ್ಯಗಳ ಬಗೆಗೆ ಮತ್ತೊಮ್ಮೆ ಚಿಂತಿಸುವಂತೆ 


ಮಾಡಿದೆ. ಮಾನವ ಸಂಬಂಧಗಳು ತಮ್ಮ ಮೌಲ್ಯಗಳನ್ನು 


ಕಳೆದುಕೊಂಡು ಬಂಡವಾಳಶಾಹಿಯ ಕಪಿಮುಷ್ಟಿಯಲ್ಲಿ ಸಿಲುಕಿ 
ನರಳುತ್ತಿರುವ ಪ್ರತಿಯೊಬ್ಬ ಪ್ರಜೆಯೂ ಇಂದು ಅಂಥ 
ಸಾಮಾಜಿಕ ಮೌಲ್ಯಗಳ ಬಗೆಗೆ ಚಿಂತಿಸಬೇಕಾಗಿದೆ. ಅಂಥ 
ಒಂದು ಪ್ರಯತ್ನವನ್ನಂತೂ ಈ ಕಾದಂಬರಿ ಮಾಡಿದೆ. 


ಈ ಕಾದಂಬರಿಯ ಮತ್ತೊಂದು ಪ್ರಮುಖ ಅಂಶವೆಂದರೆ 
ಗಟ್ಟಿಯಾದ ಸ್ತ್ರೀ ಪಾತ್ರಗಳು. ಯಗ್ಗಮ್ಮ' ಅಂಬುಜಾ, 
ಬ ಈ [Af 


ಪದ್ಧಕ್ಕನಂಥ ಪಾತ್ರಗಳು ಹೇಗೆ ಇಡೀ ಕುಟುಂಬವನ್ನು 


ಪುಸ್ತಕದ ಒಂದು ಮುಖ್ಯ ಬಿಂದುವಾಗಿಟ್ಟು 
ಕೊಂಡಿದ್ದಾರಷ್ಟೆ. ಇಡೀ ಕೃತಿಯನ್ನು ಅವರೇ ಆವರಿಸಿಲ್ಲ 
ಎಂಬುದು ಗಮನಾರ್ಹ. ಮೈಸೂರು ಇತಿಹಾಸದ ಪುಟಗಳನ್ನು 


ನಿಬಾಯಿಸಿದವು ಎಂಬುದನ್ನು ತೋರಿಸಲಾಗಿದೆಯಲ್ಲದೆ ತಮ್ಮ 
ಮುಂದಿನ ಹೀಳಿಗೆಯ ಭವಿಷ್ಯವನ್ನೂ ಹೇಗೆ ಅವರು 
ಸಕಾರಾತ್ಮವಾಗಿ ನೋಡಿಕೊಂಡರೆಂಬುದು ವಿಸ್ಥಯ ತರುವ 
ವಿಷಯವಾಗಿದೆ. ಕೌಟುಂಬಿಕ ದುರಂತಗಳಲ್ಲಿ ಹೆಣ್ಣು 
ಕುಸಿಯುವುದೇ ಹೆಚ್ಚು ಅನ್ಯರ ಆಶ್ರಯಕ್ಕೆ ತಲೆಬಾಗುವುದೇ 
ಅಧಿಕ. ಆದರೆ ಇಲಿನ ಪಾತ್ರ ಗ ಆ ಮಾನಸಿಕ 
ಕುಸಿತವನ್ನೂ ಕೂಡ ತೋರಿಸುವುದಿಲ್ಲ. 

ಅಂದಿನ ಮೈಸೂರು ಪ್ರದೇಶದ ಅಯ್ಯಂಗಾರ್‌ 
ಕುಟುಂಬದ ಬಗೆಗಿನ ಚಿತ್ರ ಇದಾಗಿರುವುದರಿಂದ ಭಾಷೆಯ 
ಬಳಕೆ ಶ್ರೀ ವೈಷ್ಣವರ ಮನೆಯಲ್ಲಿ ಹೆಚ್ಚಾಗಿ ಬಳಸುವುದಾಗಿದೆ. 
ಜೊತೆಗೆ ಹಬ್ಬಗಳು, ತಿಂಡಿ-ತಿನಿಸುಗಳು, ಆಭರಣಗಳು, 
ಇತ್ಯಾದಿಗಳ ವರ್ಣನೆ ಕೂಡ ಇದೆ. 


ಈ ಕಾದಂಬರಿಯ ಆರಂಭ ಟಿಪ್ಪುಸುಲ್ತಾನನ ಕಾಲದಲ್ಲಿ 
ನಡೆಯುವುದಾಗಿದೆ. ಅವನ ಸಾಹಸ, ಮತಸಹಿಷ್ಣುತೆಯನ್ನು 
ಲೇಖಕಿ ಗೌರವಿಸುತ್ತಾರೆ. ಮತಾಂಧರ ಚಿತ್ರಣವೂ ಇದೆ. 


"ಈ ಕಥೆ ಬೇರುಬಳ್ಳಿ ನಿಜ. ಆದರೆ ಅಲಂಕರಣ ನನ್ನ 
ಕೈವಾಡ' ಎಂದು ಲೇಖಕಿ ಹೇಳಿದ್ದಾರೆ. ಈ ಅಲಂಕರಣವನ್ನೂ 
ಅವರು ಮನಮೋಹಕವಾಗಿ ಮಾಡಿದ್ದಾರೆ. 


ಇತ್ತೀಚೆಗೆ ಈ ಕೃತಿಯ ಬಗೆಗೆ 
ಕಾರ್ಯಕ್ರಮವೊಂದು ನಡೆಯಿತು. 


ಅವಲೋಕನ 


- ಗೌರಿ 


ಕಾಸಿಲ್ಲದ ಕೆಲಸಕ್ಕೆ ಹೆಂಗಸರು! 


ಇದು "ಹೆಂಗಸರ ಕೆಲಸ', ಇದು "ಗಂಡಸರ ಕೆಲಸ' 
ಎನ್ನುವುದು ಯಾವುದೂ ಇಲ್ಲ ಅಡಿಗೆ ಹೆಂಗಸರ ಕೆಲಸ 
ಅನ್ನುತ್ತಾರೆ, ಆದರೆ ಎಷ್ಟು ಹೋಟಿಲುಗಳಲ್ಲಿ ಪ ಪ್ರಮುಖ ಚೆಫ್‌ 
ಮಹಳೆಯಾಗಿದ್ದಾಳೆ ಹೇಳಿ? ಹಣ ಗಳಿಸುವ ಕೆಲಸವಾದರೆ 
ಗಂಡಸರು ಅವನ್ನು ಪಡೆದು ಬಿಡುತ್ತಾರೆ. 'ಸಂಬಳವಿಲ್ಲದ 
ಮನೆಯ ಕೆಲಸವಾದರೆ ಅದು ಹೆಂಗಸರ ಪಾಲಿಗೆ. 
ಮಹಿಳೆಯರ ವಿಷಯಗಳನ್ನು ಚರ್ಚಿಸುವ ಇಂಥಾ ಸಭೆಗಳಿಗೆ 
ಪುರುಷರನ್ನು ಆಹ್ವಾನಿಸಬೇಕು. ಪುರುಷರಿಗೆ ಮಹಿಳಾ 


ವಿಷಯಗಳನ್ನು ಕುರಿತು ತಿಳಿಸಬೇಕಿದೆ, ಕಲಿಸಬೇಕಿದೆ. 


ಶ್ರೀಮತಿ ರಮಾದೇವಿ 

ಕರ್ನಾಟಕ ರಾಜ್ಯಪಾಲರು 

(ಹೊಸ ಸಹಸ್ರಮಾನದಲ್ಲಿ ಉದ್ಯೋಗಸ್ಥ ಮಹಿಳೆಯರ 

ಸವಾಲುಗಳು - ಸೆಮಿನಾರ್‌ ಉದ್ರಾಟಿಸುವಾಗ ಹೇಳಿದ 
ಮಾತುಗಳು) 


ETT ESTEE 
ಭೂಪಾಲ್‌ ದುರಂತದ ಕರಿನೆರಳಿನಲ್ಲಿ 


ಅದೊಂದು ಬೀಗ ಜಡಿದಿರುವ ಕಾರ್ಹಾನೆ. ಕೆಲಸ 
ಬಂದ್‌ ಆಗಿ ಮುಚ್ಚಿರುವ ಅನೇಕ ಕಾರ್ಹಾನೆಗಳ ಪೈಕಿ ಇದೂ 
ಒಂದು ಅನ್ನಿಸುತ್ತದೆ. ಕಾಡುಗಿಡಗಳು ಆವರಿಸಿರುವ ಪಾಳು 
ಬಿದ್ದ ಜಾಗ. ಮೂಲೆಯಲ್ಲೆಲ್ಲೋ ಒಬ್ಬ ಕಾವಲುಗಾರ. ಅವನ 
ಮುಖದಲ್ಲಿ ಬೇಸರ-ಒಂಟಿತನ-ನೋವು . ! ಇದೇನೂ 
'ಸಸ್ಸೆನ್ಸ್‌' ಚಿತ್ರದ ಕತೆಯಲ್ಲ ಭೂಪಾಲ್‌ನ ಯೂನಿಯನ್‌ 
ಕಾರ್ಬೈಡ್‌ ಕೀಟನಾಶಕ ಕಾರ್ಹಾನೆಯ ಈಗಿನ ದೃಶ್ಯ. 
ಕೀಟನಾಶಕಗಳನ್ನು ಉತ್ಪಾದಿಸುವ ಭರದಲ್ಲಿ ಊರಿಗೇ ವಿಷ 
ಉಣಿಸಿದ ಕಾರ್ಯಾನೆ ಇದು. 


ಯಾವುದೇ ಕಾರಾನೆ ಬಂದ್‌ ಆಗಿರುವುದನ್ನು 
ಕಂಡಾಗ, ಇದು ಮುಚ್ಚಿಹೋಯಿತೇ 9 ಪಾಪ, ಇಲ್ಲಿದ್ದವರ 
ಗತಿ ಏನಾಯಿತೋ ಎಂದು ಎಲ್ಲರೂ ಒಂದು ಕ್ಷಣವಾದರೂ 
ಚಿಂತಿಸುವುದುಂಟು. ಪರಿತಪಿಸುವುದುಂಟು, ಆದರೆ: ಈ 
ಕಾರ್ಪಾನೆಯ ಬಗ್ಗೆ ಮಾತ್ರ ಯಾರಿಗೂ ಖೇದವಿಲ್ಲ. ಬದಲಿಗೆ 
ಆಕ್ರೋಶವಿದೆ. ಇಡೀ ಊರಿಗೇ ವಿಷಾನಿಲ ಕುಡಿಸಿದ ಬಗ್ಗೆ 
ಸಂಕಟವಿದೆ-ನೋವಿದೆ. ಅಷ್ಟೆ. ಬರೀ _ನೋವು. ಅಲ್ಲಿನ 
ಮಹಿಳೆಯರ ಪಾಲಿಗಂತೂ ನೋವೇ ನೋವು. ನಲಿವಿನ 
ಸುಳಿವೇ ಇಲ್ಲ. ನಲಿವು ಹೇಗೆ ತಾನೆ ಮೂಡುತ್ತದೆ, ಹೇಳಿ. 


1984ರ ಡಿಸೆಂಬರ್‌ 2ರಂದು ನಡೆದ ಭೂಪಾಲ್‌ನ 
ಕೈಗಾರಿಕಾ ದುರಂತ ಈ ಶತಮಾನದಲ್ಲೇ ಅತ್ಯಂತ 
ಭೀಕರವಾದದ್ದು, ಈ ದುರಂತದಲ್ಲಿ ಸತ್ತವರ ಪಾಡೇ ಮೇಲು. 
ಅವರು ಸತ್ತು ಬದುಕಿದರು. ಉಳಿದವರು ಬದುಕಿಯೂ 
ಸತ್ತರು. 

ದುರಂತವಂತೂ ಆಯಿತು. ಅದರ ಹಿನ್ನೆಲೆ - ಅಂಕಿ 
ಅಂಶಗಳೂ ಬೆಳಕಿಗೆ ಬಂದವು. ಆದರೇನು 9 ಅಂಕಿ 
ಅಂಶಗಳು ಬರೀ ಅಂಕಿ ಅಂಶಗಳಷ್ಟೆ ದಾಖಲೆಗಳ ಸಲುವಾಗಿ 
ಮಾತ್ರ; ಚರ್ಚೆಗೆ ಗ್ರಾಹ ಅಷ್ಟೇ ಬೇಳೆ 
ಬೇಯಿಸಿಕೊಳ್ಳಬಹುದು, ಬೇಕಿದ್ದವರು. ಆಂಕಿ ಅಂಶಗಳು 
ಕಾಗದದ ಮೇಲೆ ಕಡತಗಳಲ್ಲಿ'ಮಾತ್ರ ಉಳಿದುಕೊಳ್ಳುತ್ತವೆ. 
ಅದರ ಹಿಂದಿರುವ ವಾಸ್ತವಾಂಶಗಳು ಯಾವ ತಿರುವು 
ಪಡೆಯುತ್ತಿವೆ-ಯಾರಿಗೂ ಬೇಕಾಗಿಲ್ಲ. ಈ ತಿರುವುಗಳಾದರೂ 
ಎಷ್ಟು - ಒಂದೇ ಎರಡೇ 19) 


ಈ ದುರಂತದಲ್ಲಿ ಬಹಳಷ್ಟು ಜನ ಅಂಗವಿಕಲರಾದರು, 
ಪುರುಷರಲ್ಲಿ ನಿರ್ವೀರ್ಯತೆ ಹೆಚ್ಚಿದೆ ಎಂದು ಅಧ್ಯಯನಗಳು 
ಹೇಳುತ್ತವೆ. : ಆದರೆ : ಈ ದುರಂತದ ಪರಿಣಾಮ 
ಪರೋಕ್ಷವಾಗಿಯೇ ಆಗಲಿ, ಅಪರೋಕ್ಷವಾಗಿಯೇ ಆಗಲಿ, 


11 


ಗೀತಾ. ಹೆಚ್‌. ಎನ್‌ 
ಮಹಿಳೆಯರ ಮೇಲೆಯೇ ಹೆಚ್ಚು ಎಂದೂ ಸಹ ಅಧ್ಯಯನಗಳು 
ತಿಳಿಸುತ್ತವೆ. ಕ 


ವಿಷಾನಿಲ ಸೋರಿಕೆಯಾದಾಗ ಗರ್ಭಿಣಿ ಸ್ವೀಯರಿಗೆ 


ಒಮ್ಮಿಂದೊಮ್ಮೆಗೆ ಗರ್ಭಪಾತಗಳಾದವು. ಅನೇಕ 
ಮಹಿಳೆಯರು ಸಂತಾನೋತ್ಪತ್ತಿಯ ಶಕ್ತಿಯನ್ನೇ 
ಕಳೆದುಕೊಂಡರು. ಇದೇ ಕಾರಣಕ್ಕಾಗಿಯೇ, ಅಂದರೆ 


ಮಗುವನ್ನು ಹೆರಲಾಗದ ಕಾರಣಕ್ಕಾಗಿಯೇ ಅವರ 
ಕುಟುಂಬದವರೂ ಅವರನ್ನು ಸಾರಾಸಗಟಾಗಿ ತ್ಯಜಿಸಿದರು. ಪ 


ರೀತಿಯ ದೈಹಿಕ, ಸಾಮಾಜಿಕ ಹಾಗೂ ಆರ್ಥಿಕ 
ಏರುಪೇರುಗಳಿಂದಾಗಿ ಹೆಚ್ಚಿನ ಮಂದಿ ಮಾನಸಿಕವಾಗಿಯೂ 
ಅಸ್ವಸ್ಥರಾದರು. ಭೂಪಾಲನ ಹುಡುಗಿಯರನ್ನು 
ಮದುವೆಯಾಗಲೂ ಯಾರೂ ತಯಾರಿಲ್ಲ ಅವರಲ್ಲಿರ 


ಬಹುದಾದ ವಿಷ ಮುಂದಿನ ತಲೆಮಾರಿಗೂ ಬಂದೀತೆನ್ನುವ 
ಭೀತಿ ಇವರಿಗೆ. ಮಹಿಳೆಯರೆಂದರೆ ಮೊದಲೇ ಕಟ್ಟು 
ಪಾಡುಗಳು. ಕಂದಾಚಾರಗಳು ಜಾಸ್ತಿ. ಈ ದುರಂತ ಒಂದು 
ರೀತಿಯಲ್ಲಿ ಅವನ್ನು ಇಮ್ಮಡಿಗೊಳಿಸಿದೆ. 


ಭೂಪಾಲ್‌ನಲ್ಲಿ ನಿರ್ವೀಯತೆಗೆ ಒಳಗಾದ ಗಂಡಸರು 
ಶರಾಬಿಗೇ ಮೊರೆ ಹೋಗುತ್ತಾರೆ. ಮುಗಿಯಿತಲ್ಲ ಕತೆ- 
ಆರಂಭವಾಯಿತಲ್ಲ ಅದೇ ದೃಶ್ಯ. ಉಪವಾಸವಿರುವ ಹೆಂಡತಿ, 
ಮಕ್ಕಳು, ಹೊಡೆತ-ಬಡಿತ. ಇದು ಪುರುಷರ ಮೇಲೆ ವಿಷಾನಿಲ 
ಬೀರಿದ ದುಷ್ಪರಿಣಾಮದ ಒಂದು ಚಿತ್ರಣ. ಮತ್ತೊಂದು 
ಚಿತ್ರಣ ಹೀಗಿದೆ - ಅವಳು 20 ವರ್ಷದ ಯುವತಿ. 
ಮದುವೆಯಾಗಿ ಎರಡು ಮಕ್ಕಳಿವೆ. ದುರಂತದ ಸಮಯದಲ್ಲಿ 
ಅವಳು ನಾಲ್ಕು ವರ್ಷದ ಹುಡುಗಿ. ವಿಷಾನಿಲ ಅವಳಿಗೆ ಕ್ಷಯ 
ರೋಗವನ್ನು ದಯಪಾಲಿಸಿದೆ. ಅವಳಿಗೆ ಕ್ಷಯ ಎಂದು 
ಗೊತ್ತಾದ ತಕ್ಷಣವೇ ಗಂಡ ಅವಳ ಕೈಬಿಟ್ಟಿದ್ದಾನೆ. ಅವಳು 
ಗುಣಮುಖಳಾಗಲು ಇನ್ನಾರು ತಿಂಗಳಾದರೂ ಬಿಡದೇ ಔಷಧಿ 
ತೆಗೆದುಕೊಳ್ಳಬೇಕು. ಅದಕ್ಕೆ ತಿಂಗಳಿಗೆ ಬೇಕಾಗುವ 600 
ರೂ.ಗಳನ್ನು ನಾನೆಲ್ಲಿಂದ ಹೊಂದಿಸಲಿ ಎಂದವಳು ಹೇಳುತ್ತಾಳೆ. 


ಇದು ಕೇವಲ ಬೆಣ್ಣೆ-ಸುಣ್ಣಗಳ ಉದಾಹರಣೆಗಳು. 
ಆದರೆ ಭೂಪಾಲದ ಮನೆಗಳಲ್ಲಿ ಇದು ಸರ್ವೇ ಸಾಧಾರಣ 
ಕತೆ. |. ಯೂನಿಯನ್‌ ಕಾರ್ಬೈಡ್‌ ಕಾರ್ಪಾನೆಯೇನೋ 
ಭಾರತದಲ್ಲಿ ಬಾಗಿಲು ಮುಚ್ಚಿತು. ಭೂಪಾಲ್‌ನ ಜನರ ದಿಕ್ಕು 
ದೆಸೆಯನ್ನೇ ಬದಲಿಸಿತು. A 


ಕಾರ್ಯಾನೆ ಬಾಗಿಲನ್ನೇನೋ ಮುಚ್ಚಿತು. ಆದರೆ 
ಅಲ್ಲಿಯೇ ಪೇರಿಸಿಟ್ಟಿದ್ದ ರಾಸಾಯನಿಕಗಳು ಕರಗುತ್ತ ಕರಗುತ್ತ 


ಸಾರಾಾಧಾರ್ಯತಾಧಾಗಸುರಬಾಕಾಣ, . ನಾ: 


ಅಂತರ್ಜಲವನ್ನು ಹೊಕ್ಕವು. ಕೊಳವೆ ಬಾವಿಗಳ ಮೂಲಕ ನಾವು ಭೂಪಾಲದ ಮಹಿಳೆಯರು 
ಮತ್ತೆ ಮನೆಮನೆಗೂ ಹೋಗುತ್ತಿವೆ: ಮತ್ತಷ್ಟು ಮಗದಷ್ಟು ನಾವು ಕುಸುಮಗಳಲ್ಲ - ಕಿಡಿಗಳು 
ನಂಜುಣಿಸುತ್ತಿವೆ. 


| ಎಂದು ಆವೇಶದಿಂದ ಹಾಡುತ್ತಾರೆ. 
ಆದರೂ ನಂಜು ತುಂಬಿರುವ ಭೂಪಾಲದ 
ಮಹಿಳೆಯರಲ್ಲಿ ಕೆಚ್ಚು ಇದೆ. ತಮಗಾಗಿರುವ ಅನ್ಯಾಯಗಳ 
ವಿರುದ್ಧ ಪ್ರತಿಭಟನೆ ಪ್ರದರ್ಶನಗಳಲ್ಲಿ ಭಾಗವಹಿಸುತ್ತಾರೆ 
ಸಂಪ್ರದಾಯಗಳ ಮುಸುಕು ಕಿತೆಸೆದಿದ್ದಾರೆ. 


ಭೂಪಾಲ್‌ನಲ್ಲಿ ದುರಂತವಾಗಿ 16 ವರ್ಷಗಳೇ 
ಕಳೆದಿರಬಹುದು. ಆದರೆ ಈ ನೆಲದಲ್ಲಿನ್ನೂ ವಿಷವಿದೆ. ಗಾಳಿ- 
ನೀರುಗಳಲ್ಲೂ ವಿಷವಿದೆ. 


Statemant about ownership and other particulars about newspaper ACHALA 
Form IV (See Rule 8) 


1. Place of Publication 2 Bangalore, Karnataka State 

2. Periodicity of Publication : Monthly 

3. Printer's Name, Address ್ಲ Lipi Mudrana, Gandhibazar, 
Basavanagudi, Bangalore - 560 004 

4. Publisher's Name ವ ಶ್ಯ Dr. ೮. Ramakrishna for Jagruthi 
Mahila Adhyayana Kendra, Bangalore 

Nationality i Indian 

Address | 108, Skyline Surabhi, 14-P, Vidyapeeta 


Road, B.S.K. Ill Stage, Bangalore - 560 085 


5, Editor's Name ; Dr. N. Gayathri 
108, Skyline Surabhi, 14-P, Vidyapeeta 
Road, B.S.K. Ill Stage, Bangalore - 560 085 


6. Name & Address of Individulas who 
own the Newspaper ತ Jagruthi Mahila Adhyayana Kendra, 
9 108, Skyline Surabhi, 14-P, Vidyapeeta 
Road, B.S.K. Ill Stage, Bangalore - 560 085 


| Dr. ೮. Ramakrishna, hereby declare that the particulars given above are true to the best 
of my knowledge and belief. 


Bangalore 
25-2-2000 
sd/- 
G. Ramakrishna 


12 


| ನಮ್ಮ ಹೆಮ್ಮೆಯ ನಾಡು - ಕರ್ನಾಟಕ 


ಎರಡು ಸಾವರ ವರ್ಷಗಳ ಭವ್ಯ ಇತಿಹಾಸ ಪರಂಪರೆ ಪುಣ್ಯ ಭೂಮಿ ಕರ್ನಾಟಕ. ಇದು ವಿವಿಧ ಮತ ಧರ್ಮಗಳ ಸಂಗಮ. 
ಉದಾತ್ತ ದಾರ್ಶನಿಕರ ಮತ್ತು ಮಹಾನ್‌ ಸಾಹಿತಿಗಳ ನೆಲೆವೀಡು. ರಾಷ್ಟ್ರದ ಸರ್ವತೋಮುಖ ಪ್ರಗತಿಗೆ ಕರ್ನಾಟಕದ ಕೊಡುಗೆ 
ಗಣನೀಯ. ರಾಷ್ಟ್ರ ನಿರಾ ಮಹತ್ಕಾ ರ್ಯವನ್ನು ಮುಂದುವರಿಸುವುದು ನಮ್ಮೆಲ್ಲರ ಕರ್ತವ್ಯ. 


ದಾರ್ಶನಿಕರು, ಸಮಾಜ ಸುಧಾರಕರು, ಸಾಹಿತಿಗಳು, ವಿಜ್ಞಾನಿಗಳು ಕರ್ನಾಟಕವನ್ನು ಶಿ ಶ್ರೀಮಂತಗೊಳಿಸಿದ್ದಾರೆ. 


“ಮಾನವ ಜಾತಿ ತಾನೊಂದೆ ವಲಂ'' 
-ಪಂಪ 


“"ಸರ್ವಜ್ಞನೆಂಬುವನು ಗರ್ವದಿಂದಾವನೆ 

ಸರ್ವದೊಳೊಂದೊಂದು ನುಡಿಗಲಿತು 

ವಿದ್ಯದ ಪರ್ವತವೆ ಆದ ಸರ್ವಜ್ಞ'' 
-ಸರ್ವಜ್ಞ 


""ಒಂದೇ ಕರ್ನಾಟಕ ಒಂದೇ 
ಇಂದೆ, "ಹಿಂದೆ, ಮುಂದೆ 
ಒಂದೇ ಕರ್ನಾಟಕ ಒಂದೆ.'' 
-ದ.ರಾ. ಬೇಂದ್ರೆ 


“ಎಲ್ಲರೂ ದೇಶಾಭಿಮಾನದಿಂದ 

ಸೇವಾ ಪೆ ಕ್ರೀಮದಿಂದ ಕರ್ನಾಟಕ ಸಂಸ್ಕೃತಿ 
ಭಾಷೆಗಳ. ಸದಭಿಮಾನದಿಂದ ಪ್ರೇರಿತರಾದರೆ 
ಅವರು ಹೆಚ್ಚು ಹೆಚ್ಚು ಸುಖಿಗಳಾಗುವರು'' 
-ಸರ್‌. ಎಂ. ವಿಶ್ವೇಶ್ವರಯ್ಯ 


« 


“ಬರಿಯ ಚದರ ವೆ ಮೈಲಿಗಳಲ್ಲು 
ಕರ್ನಾಟಕ ದೇಶ ವಿಸ್ತೀರ್ಣಂ "ನಿನ, ನೆನೆ 
ಮನೋಮಯದ ಸಂಸ್ಕೃತಿಯ ಕೋಶ 
ವಿಸ್ತೀರ್ಣಮಂ ಮರೆಯಲು ಪರ 
ಸಂಪತ್ತರದ ಶತಮಾನಗಳ ಕಾಲ 
ಪ್ರಾಣಮಯ ಭಾವಮಯ 
ಚಿದಾಕಾಶ ವಿಜ್ಞಾನ 


ಕುವೆಂಪು 


“"ಡಸಬೇಕು ಇದ್ದು ಜೈಸಬೇಕು'” 
-ಪುರಂದರದಾಸರು 


“"ಆತ್ಮ ಯಾವ ಕುಲ ಜೀವ ಯಾವ ಕುಲ 
ತತ್ವೆ ರದಿ ಯಗಳ ಕುಲ ಯಾವುದಯ್ಯಾ” 


“ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ 
ಮುನಿಯಬೇಡ ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ 
ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ 
ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ದಿ ಇದೇ 
ನಮ್ಹ ನ ಕೂಡಲಸಂಗಮ ದೇವರನೊಲಿಸುವ ಪರಠಿ'” 
-ಬಸವಣ್ಣ 


“"ನರಕಕ್ಕಿಳ್ಳಿ ನಾಲ್ಗೆ ಸೀಳಿ 

ಬಾಯೊಲ್ಲಾಕಿದ್ರೂ ನೆ ಮೂಗ್ಗಲ್‌ ಕನ್ನಡ 

ಪದಗಳ್ನಾಡ್ತೀನಿ ನನ್ನ ಮನಸ್ಸ ಜಣ 
“ಜಿ.ಪಿ ರಾಜರತ್ನಂ 


""ಕರ್ನಾಟಕತ್ವವೆಂದರೆ ಕೇವಲ ದೇಶಾಭಿಮಾನವಲ್ಲ 
ಕೇವಲ ಭಾಷಾಭಿಮಾನವಲ್ಲ, ಇವೆಲ್ಲವುಗಳನ್ನು 
ಮೀರಿದ ಇವೆಲ್ಲವುಗಳನ್ನು ಒಳಗೊಂಡ 
ಪರಿಶುದ್ಧ ಭಾವನೆ.' 

-ಅಲೂರು ವೆಂಕಟರಾಯರು 


"'ಹಸಿರಾಯಿತು ಕರ್ನಾಟಕ 
ಉಸಿರಾಗಲಿ ಕನ್ನಡ'' 
-ಚನ್ನವೀರ ಕಣವಿ 


ಕೆ 


ಜರಾರರಾ ಇ.ಸ 


ಜ್‌ ಷ್ಠ 

ಬಜ ಭಟ CPMG/KA/BG-8/99 

ಎಂಟು ಲಕ್ಷವನ್ನು ತಲೆಯ ಮೇಲೆ ಹೊತ್ತ ದಾರಾಸಿಂಗ್‌ 
ಅನ್ನು ಕಡೆಗೂ. ಪೋಲೀಸರು ಹಿಡಿದಿದ್ದಾರೆ. ಆತನನ್ನು 
ಎಂದೋ. ಕ್ಹಮಿಸಿರುವ ಗ್ಲಾಡೀಸ್‌ ಸ್ಟೇನ್‌, ಪೋಲಿಸರು. 
ಆತನನ್ನು ಬಂಧಿಸಿದ ಸುದ್ದಿಯನ್ನು ಯಾವುದೇ 
ಭಾವೋದ್ರೇಕವಿಲ್ಲದ ಸಮಾಧಾನವಾಗಿ ಸ್ವೀಕರಿಸಿದ್ದಾರೆ. 
"ಆತನನ್ನು ಹಿಡಿಯದಿದ್ದರೆ ಮತ್ತಷ್ಟು ಜನರನ್ನು ಆತ ಕೊಲ್ಲುತ್ತಿದ್ದ' 
ಎಂಬುದಷ್ಟೆ ಅವರು ಹೇಳಿದ ಮಾತು. "ನಾನಾತನನ್ನು 
ಎಂದೋ ಕ್ಷಮಿಸಿದ್ದೇನೆ. ನಾನು ಆತನನ್ನು ಭೇಟಿಯಾದರೆ 
ದೇವರಲ್ಲಿ ಕ್ಜಮೆ ಯಾಚಿಸಲು ಹೇಳುತ್ತೇನೆ. ತನ್ನನ್ನು 
ಬದಲಾಯಿಸಿಕೊಳ್ಳಲು ಕೇಳುತ್ತೇನೆ. ದೇಶದ ಕಾನೂನು ತನ್ನ 
ಹಾದಿಯನ್ನು ಹಿಡಿಯಲಿ ಎಂದಷ್ಟೆ ಗ್ಲಾಡೀಸ್‌ ಹೆಳಿದ್ದಾರೆ. 


ತನ್ನನ್ನು "ಓರ್ವ ಸಾಧಾರಣ ಮಹಿಳೆ: ಎಂದು 
ಗುರುತಿಸಿಕೊಳ್ಳುವ ಈ ಅಸಾಧಾರಣ ಮಹಿಳೆ, ದುರಂತದ 
ಅಂಚಿನಲ್ಲೂ ಅಗಾಧ ಸಂಯಮ, ಮತ್ತು ಅಷ್ಟೇ 
ಆತ್ಮಸ್ಥೈರ್ಯವನ್ನು ತೋರಿ ನಿಜವಾದ ಸ್ತ್ರೀ ಶಕ್ತಿಯ । 
ಪ್ರತೀಕವಾಗಿದ್ದಾರೆ. 


$80 09S - a1ojedueqg 


"32815 1112158 ‘peoy ೫129084011 "6-1 | 


‘qeing ೨011315 "801 [(೫[0[ಎ೪,,. 


20] 


9ನೆ ಪುಟದಿಂದ 


ಕೃಷಿಯ ಅವಲಂಬನೆ ಶೇ. 75. 40ರಷ್ಟುದರೆ ಪುರುಷರಲ್ಲಿ 
ಕೇವಲ ಶೇ. 58.12. 


ಮಹಿಳೆಯರ ದುಡಿಮೆ ಮೂರು ಬಗೆಯದಾಗಿರುತ್ತದೆ. 
ಮೊದಲನೆಯದು ಉತ್ಪನ್ನಕಾರಕ ದುಡಿಮೆ. ಎರಡನೆಯದು 
ಕೌಟುಂಬಿಕ ದುಡಿಮೆ. ಮೂರನೆಯದು ಸಂತಾನೋತ್ಪತ್ತಿ 
ದುಡಿಮೆ. ಈ ಮೂರರಲ್ಲಿ" ಕೊನೆಯ ಎರಡು ಬಗೆಯ 
ದುಡಿಮೆ ಅದೃಶ್ಯ ರೂಪದಲ್ಲಿಹಾಗೂ ಕ್ರಯರಹಿತ ರೂಪದಲ್ಲಿ ಜ್ಜ 
ಇರುತ್ತದೆ. ಒಂದು ದಿನದ 24 ಗಂಟೆಗಳಲ್ಲಿ ಹೆಚ್ಚು ಗಂಟಿಗಳ 
ಕಾಲ ದುಡಿಯುವವರು ಮಹಿಳೆಯರಾಗಿದ್ದಾರೆ. ಹೀಗಾಗಿ 
ಎಂಟು ಗಂಟೆಗಳ ದುಡಿಮೆ ದಿನಗಳ ದೃಷ್ಟಿಯಿಂದ 
ಮಹಿಳೆಯರು, ಅದರಲ್ಲೂ ಕೃಷಿಯಲ್ಲಿ ಕೂಲಿಯಾಳುಗಳಾಗಿ 
ದುಡಿಯುವ ಹೆಣ್ಣು ಮಕ್ಕಳು, ಪ್ರತಿದಿನ "ಎರಡು 
ದುಡಿಮೆ'ಗಳಿಂದ ಬದುಕುತ್ತಿದ್ದಾರೆ. . 
- ಕೃಪೆ : "ಹೊಸತು' ಮಾಸ ಪತ್ರಿಕೆ 


[15/3015 


431137] 5/49 /150-೫[000, 


3 


